





ಹರಿದಾಸರು ಸ್ತುತಿಸಿದ 
ಶ್ರೀ ಸತ್ಯಬೋಧತೀರ್ಥರು 


ಸಂಪಾದಕ 


ಶ್ರೀನಿವಾಸ ಹಾವನೂರ 


ಪ್ರಕಾಶನ: 


ಶ್ರೀ ವಾದಿರಾಜ ಮೃತ್ತಿಕಾ ವೃ೦ದಾವನ ಮಠ. 


11276825೩೧ 51015104 57 580/೩60೦608(1117ಜ೬. 
(೮07701100 0)/ 12. 5717711858 11818707 7೬01151606 
0)/ 5೧/7 %9201/22/೩ 11111138 1117681878 1/2೩, 
181870. 2001 


16. 28.00 


ಪುಟಗಳು : ೧೨೪ * ೧೦ ಚಿತ್ರಗಳು. ೨೦೦೧ 


ರೂ. ೨೮.೦೦ 


ಪ್ರಕಾಶನ : 


ಶ್ರೀ ವಾದಿರಾಜ ಮೃತ್ತಿಕಾ ವೃಂದಾವನ ಮಠ 
ಹಾವನೂರ. ಜಿ. ಹಾವೇರಿ - ೫೮೧ ೧೩೩ 


ಪ್ರತಿಗಳಿಗಾಗಿ : 

ಡಾಟ ಶ್ರೀನಿವಾಸ ಹಾವನೂರ 
ನಂ.೩೬, ವಿನಾಯಕ ಲೇಔಟ್‌, 
ವಿಜಯನಗರ ೩ನೇ ಹಂತ, 


ಬೆಂಗಳೂರು - ೫೬೦ 0೦೪೦ 
ಫೋನ್‌ : ೩೩೮೪ ೫೨೯ 


ಅಕ್ಬರ ವಿನ್ಮಾಸ : ದುರ್ಗಾ ಕಂಪ್ಯೂಟರ್ಸ್‌, ಬೆಂಗಳೂರು. 


ಮುದ್ರಣ : ವೈಭವಿ ಗ್ರಾಫಿಕ್ಸ್‌, ಬೆಂಗಳೂರು. 


ಶ್ರೀ ಕೂಡ್ಲಿ ಆರ್ಯ ಅಕ್ಷೋಭೃತೀರ್ಥ ಮಠ 


ಶ್ರೀ ರಘುಪ್ರಿಯತೀರ್ಥರ 


ಆಶೀರ್ವಚನ 





ಮೂರು ವರ್ಷಗಳ ಹಿಂದೆ. "ಹರಿದಾಸರು ಹಾಡಿ ಹೊಗಳಿದ 
ಶ್ರೀ ವಾದಿರಾಜರು'” . ಎಂಬ ಕೃತಿಯನ್ನು ಸಂಪಾದಿಸಿ. ಹೊರತಂದ 
ಶ್ರೀ ಶ್ರೀನಿವಾಸ ಹಾವನೂರರು ಅದೇ ಮಾದರಿಯಲ್ಲಿ ಶ್ರೀ ಸತ್ಯಬೋಧರನ್ನು 
ಸ್ತುತಿಸಿದ ಹರಿದಾಸರ ಹಾಡುಗಳುಳ್ಳ ಸಂಕಲನವನ್ನು ಸಿದ್ಧಪಡಿಸಿ 
ಶ್ರೀಹರಿ ಗುರುಗಳ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿರುತ್ತಾರೆ. 


ಇಲ್ಲಿಯ ವೈಶಿಷ್ಟಪೂರ್ಣ ಹಾಡುಗಳನ್ನು ಪರಿಶ್ರಮಪಟ್ಟು 
ಶೋಧಿಸಿದ್ದರ ಜೊತೆಗೆ ಶ್ರೀಗಳವರ ಚರಿತ್ರೆಯನ್ನೂ ಹರಿದಾಸರುಗಳ 
ಪರಿಚಯವನ್ನೂ ಕೊಟ್ಟಿರುವುದು ನಮಗೆ ಸಂತೋಷವುಂಟು ಮಾಡಿದೆ. 
` ಜೊತೆಗೆ ಸವಣೂರ ಮಠದ ವಿವಿಧ ಚಿತ್ರಗಳನ್ನೂ ಸಕಲ ಭಕ್ತರಿಗೆ 
ಒದಗಿಸಿದ್ದಾರೆ. ಇಂಥ ಅಮೌಲ್ಯವಾದ ಗ್ರಂಥವನ್ನು ಪ್ರಕಾಶನ ಮಾಡಿದ 
ಹಾವನೂರಿನ ಗಲಗಲಿ ಬಂಧುಗಳಿಗೆ ನಮ್ಮ ಉಪಾಸ್ಕಮೂರ್ತಿಯಾದ 
ಶ್ರೀ ವೈಕುಂಠರಾಮದೇವರು ಇನ್ನೂ ಹೆಚ್ಚಿನ ಸೇವೆ ಮಾಡಲಿಕ್ಕೆ ಶಕ್ತಿಯನ್ನು 
ದಯಪಾಲಿಸಲಿ ಅಂತಾ ಪ್ರಾರ್ಥಿಸುತ್ತೇವೆ. 


ಶಿವಮೊಗ್ಗ, ಇ೦ತೀ ಶ್ರೀಮನ್ನಾರಾಯಣ ಸ್ಮರಣೆಗಳು 


೨೮-೨-೨೦೦೧ 


ಪ್ರಸ್ತಾವನೆ 


ಎಐ 


ಸೋದೆಯ ಶ್ರೀ ವಾದಿರಾಜರನ್ನು ಕುರಿತ ಹಾಡುಗಳ 
ಸಂಗಹಪ್ರೊಂದನ್ನು ೧೯೯೮ರಲ್ಲಿ ಹೊರತರಲಾಯಿತು. ಅದೇ ಮಾದರಿಯಲ್ಲಿ 
ಸಿದ್ಧವಾದ, ಸವಣೂರಿನ ಶ್ರೀ ಸತ್ಯಬೋಧರನ್ನು ಸ್ತುತಿಸಿದಂಥ ಹಾಡುಗಳು 
ಇಲ್ಲಿವೆ. 


ಈ ಮೊದಲು ಸುವತಾರು ಇಷ್ಟ್ಪತ್ತು ಹಾಡುಗಳಷ್ಟೆ 
" ಮುದ್ರಿತಗೊಂಡಿದ್ದವು. ಈಗ ಶ್ರೀಗಳವರನ್ನು ಸ್ತುತಿಸಿದ, ೧೮ ಜನ 
ಹರಿದಾಸರ ವಿವಿಧ ಬಗೆಯ ೪೦ ಹಾಡುಗಳನ್ನು ಒಂದೆಡೆ ತಂದದ್ದಾಗಿದೆ. 
ಇದರ ಹೊಳಹನ್ನು ಹಾಕುವಲ್ಲಿ ಮಾಹಿತಿಯನ್ನು ಒದಗಿಸುವಲ್ಲಿ ಮಿತ್ರ 
ಶ್ರೀ ಗೋವಿಂದಮೂರ್ತಿ ದೇಸಾಯಿಯವರು ವಿಶೇಷವಾಗಿ ನೆರವಾಗಿದ್ದಾರೆ. 
ಶ್ರೀ ಮೋಹನ ರಾಯಚೂರರಂತೂ ಕೈಗೆ ದೊರೆತಂತೆಲ್ಲ ಕೆಲವು 
ಅಪೂರ್ವ ಹಾಡುಗಳನ್ನು ತಂದುಕೊಡುವ ಒಲವನ್ನು ತೋರಿದರು. 
ಪ್ರತಿ ಮಾಡುವಲ್ಲಿ ನೆರವಾದ ಶ್ರೀ ಬಿ.ರಮಾನಾಥರನ್ನೂ ನಾನು 
ನೆನೆಯಬೇಕು. ಓಹ್‌ ಚಿತ್ರಗಳು! ಅವನ್ನು ಒದಗಿಸಿದವರು ಶ್ರೀ 
ಎ.ಜಯತೀರ್ಥ ಹಾಗೂ ಶ್ರೀಮತಿ ಜ್ಕೋತಿ ರಾಘವೇಂದ್ರರಾವ್‌ ಅವರು. 
ಅದರಿಂದ ಪುಸ್ತಕಕ್ಕೆ ಅಪಾರ ಶೋಭೆಯುಂಟಾಗಿದೆ. 


ಇದನ್ನು ಹೊರತರುವಲ್ಲಿ ಒಂದಿಷ್ಟು ಆರ್ಥಿಕ ಸಹಾಯವನ್ನು 
ನೀಡಿದ, ಅಮೆರಿಕವಾಸಿ ಶ್ರೀ ಕೆ.ಮುರಲೀಧರ ಹಾಗೂ ದಿ.ಸುಬ್ಬರಾವ 
ಯಲವಿಗಿ ಅವರ ಸರಣಾರ್ಥ ಶ್ರೀ ವಿ.ಎಸ್‌. ಯಲವಿಗಿ ಇವರುಗಳ 
ನಿರ್ವ್ವಾಜ ಗುರುಭಕ್ತಿಯು ಮೆಚ್ಚುವಂತಹದು. ಅದರಿಂದ ಪುಸ್ತಕದ 
ಬೆಲೆಯನ್ನು ಕಡಿಮೆ ಮಾಡಲು ಸಾಧ್ಯವಾಯಿತು. 


ಇದರ ಡಿಟಪಿ ಕಾರ್ಯದಲ್ಲಿ ಅವ್ಯಾಹತವಾಗಿ ಶ್ರಮಿಸಿದ ಶ್ರೀಮತಿ 
ನಿರ್ಮಲಾ ಗಣೇಶ್‌ ಅವರಿಗೂ, ಆಸ್ಕೆಯಿಂದ ಸೊಗಸಾಗಿ ಮುದ್ರಿಸಿದ 
ಶ್ರೀ ರಮೇಶ್‌ ಅವರಿಗೂ ಮನಃಪೂರ್ವಕ ಕೃತಜ್ಞತೆ ಸಲ್ಲಿಸುವೆ. 


೧೦ ಮಾರ್ಚಿ, ೨೦೦೧ ಶ್ರೀನಿವಾಸ ಹಾವನೂರ 
ಹರಿದಾಸ ಮಾಹಿತಿ ಸಂಚಯನ, ಬೆಂಗಳೂರು. 


ಡಿ 

ಪರಿವಿಡಿ 
೧. ಅಗ್ರಮಾನ್ಯ ಶ್ರೀ ಸತ್ಯಬೋಧರು (ಜೀವನ ಚರಿತೆ) ೯ 
೨. ದಾಸವರ್ಯರು ಹಾಗೂ ಅವರ ಕೃತಿಗಳು (ಸಮೀಕ್ಷೆ) ೧೭ 


೩. ಶ್ರೀಸತ್ಯಬೋಧ ಸ್ತುತಿಪರ ಹಾಡುಗಳು ೩೧ 


ಹಾಡುಗಳ ಪರಿವಿಡಿ 


ಅ. ೧೮ನೆಯ ಶತಮಾನದವರು 
(ಕ್ರ ಸತ್ಯಬೋಧರ ಸಮಕಾಲೀನರು/ಸಮೀಪಕಾಲೀನರು) 


ವಿಜಯವಿಠ್ಠಲ (ವಿಜಯದಾಸರು) 
೧. ನುತಿಸಿ ಬೇಡುವೆ ವರವ 


ಗೋಪಾಲವಿಠಲ (ಗೋಪಾಲದಾಸರು) 
೨. ಮಾರಮದ ಫನ ಸಮೀರ 


ಮೋಹನವಿಠಲ (ಮೋಹನದಾಸರು) 
೩. ಆವನೆದುರು ಮೂರ್ಜಗದೊಳು 


ಜಗನ್ನಾಥವಿಠಲ (ಜಗನ್ನಾಥದಾಸರು) 
೪. ನಾ ಧನ್ಮನಾದೆನಿಂದು 
೫. ಪ್ರತಿಗಾಣೆ ನಿಮ್ಮ ಮಹಿಮೆಗೆ 
೬. ವಾದಿವಾರಣ ಪಂಚವದನ 


ವ್ಯಾಸವಿಠಲ (ಕಲ್ಲೂರ ಸುಬ್ರಹ್ಮಣ್ಯದಾಸರು) 
೭. ಮರೆಯದಿರು ಮೂಲರಾಮಾ 


ಶ್ರೀದವಿಠಲ (ಕರ್ಜಗಿ ದಾಸಪ್ಪ 
೮. ನಂಬಿದೆ ನಿನ್ನ ಶ್ರೀಗುರುಪೂರ್ಣ 


ವೆಂಕಟವಿಠಲ (ಹೊನ್ನಾಳಿ ವೆಂಕಟದಾಸರು) 
೯. ಸತ್ಯ್ಮಬೋಧರಾಯಾ ಪಾಲಿಸು ಭೃತ್ಯಜನರ. ಪ್ರೀಯಾ 


ಆ. ೧೯/೨೦ನೆಯ ಶತಮಾನದವರು 


ಉಡುಪಿ ಕೃಷ್ಣ 
೧೦. ಭಜಸಿ ಬದುಕುವೆನು ಯತಿವರರಾಗಿಹ 


ಕಾರ್ಪರ ನರಹರಿ (ಕೊಪ್ಪರ ಗಿರಿಯಾಚಾರ್ಯ) 
೧೧. ಭಕುತಿ ಪಾಲಿಸೊ ವಿರಕ್ತಿ ಕರುಣಿಸೊ 


ಗುರುಗೋವಿಂದವಿಠಲ (ಎಂ.ಆರ್‌.ಗೋವಿಂದರಾವ್‌) 
೧೨. ನೋಡಿದೆ ಗುರುವರರ ನಾ: ನೋಡಿದೆ 


ತಂದೆವರದಗೋಪಾಲವಿಠಲ (ಕಳಸದ ಶ್ರೀನಿವಾಸಗೌಡ) 
೧೩. ಕುರುಡನಿಗೆ ಕರವಿತ್ತು ಕೈಪಿಡಿದು ಕಾಯೊ 


ನರಸಿಂಹವಿಠಲ (ಕುಂಚೂರು ಹನುಮಂತಾಚಾರ್ಯ) 
೧೪. ನಿಂದಿಸೋರಿಗೆ ನಿಂದೆಯನು ಕೊಡುವಾ 
೧೫. ಬೋಧರ ನೋಡಿರ ಸತ್ಯಬೋಧರ 
೧೬. ಸತ್ಯಬೋಧ ಸದ್ಗುರುವರ ಪಾಲಿಸು 


ಭೀಮೇಶಕೃಷ್ಣ (ಹರಪನಹಳ್ಳಿ ಭೀಮವ್ವು 
೧೭. ಸತ್ಮಬೋಧರು ಭಕ್ತಪ್ರೀಯರ 


ರಂಗನಾಥದಾಸ 
೧೮.  ಏಳಯ್ಕ ಗುರುವರೇಣ್ಕ 


ರಘುಪತಿ 
೧೯. ವಂದಿಪೆ ಗುಣಸಾಂದ್ರರಾ 


ರಮಾಪತಿವಿಠಲ (ನರೇಗಲ್ಲ ರಾಮಣ್ಣ 
೨೦. ಶ್ರೀಸತ್ಕಬೋಧ ಗುರುವರನ ಮಹಿಮೆ 


ವ್ಯಾಸವಿಠಲ 11 
೨೧. ವೃಂದಾವನ ನೋಡಿರೊ ತವಚರಣ 


ಹರಿದಾಸ ಸರ್ವೋತ್ತಮ 
೨೨. ಸವಣೂರ ಪುರವಾಸ ತವ ಚರಣ 


ಸಿರಿವಿಠಲ 
೨೩ ಗುರುಸತ್ತಬೋಧರ ಚರಣಗಳಿಗಾನಮಿಪೆ 
೨೪. ಮಂಗಳ ಗುರು ಸತ್ಯಬೋಧರ 
೨೪(ಅ) ಸತ್ಕಪ್ರೀಯರ ಪುತ್ರ ಸ್ತುತ್ಕ ಚಾರಿತ್ರ 
೨೫. ಸತ್ಯಬೋಧಗುರುವೇ ನಿಮ್ಮ ಪಾದ 


ಹನುಮನಯ್ಯ 
೨೬. ಮಂಗಳಂ ಗುರು ಸತ್ಯಬೋಧಗೆ 
೨೭. ಶರಣು ಹೊಕೆನು ನಿನ್ನ 
೨೮. ಸತ್ಯಬೋಧರಾಯಾ ಪಾಲಿಸು ಭೃತ್ಕರ 


ಹನುಮೇಶವಿಠಲ (ಬುರ್ಲಿ ವೆಂಕಟೇಶ) 


೨೯. ನೋಡಿ ಧನ್ಯನಾದೆ ಸತ್ಮಬೋಧರಾಯಾ 
೩೦. ನೋಡಿದೆ ಗುರುಗಳ ನೋಡಿದೆ 


ಇ. ಲೌಕಿಕರು 


ಸುಶೀಲೇಂದ್ರ ಹ. ಮುಂಡರಗಿ 
೩೧. ಸುಪ್ರಭಾತ ನಿಮಗೆ 


ಸು..ರಂ. ಎಕ್ಕುಂಡಿ 
೩೨. ಕೋದಂಡವ ಹೆಗಲಿಗೇರಿಸಿ 


ವರಹವಿಠಲ 
೩೩. ರಥವಾನೇರಿದಾ ಸತ್ಯ್ಮಬೋಧಾ 
೩೪. ಸತ್ವಬೋಧರಾಯಾ ಏನೊ ನಿಮ್ಮ ಮಾಯಾ 


ಬಾದರಾಯಣ ಸೇವಕ 
೩೫ ಸ್ವಾಮಿ ಲಾಲಿ ಸತ್ಯಬೋಧ ಲಾಲಿ 


ಅನಂತವಿಠಲ 
೩೬. ಪೋಷಿಸೊ ಸತ್ಯಬೋಧ ಗುರುತೀರ್ಥ 


( ಚರಿತ್ರಾತ್ಮಕ ದೀರ್ಥ ಕೃತಿಗಳು ) 


ಪ್ರಸನ್ನ ಶ್ರೀನಿವಾಸದಾಸರು 
೩೭. ಸತ್ಕ್ಮಬೋಧತೀರ್ಥ ಚರಿತೆ 


ಕೇಶವಾಚಾರ್ಯ ಕಟ್ಟಿ 
೩೮. ಶ್ರೀ ಸತ್ಯ್ವಬೋಧತೀರ್ಥರ ಚರಿತೆ 


ಶಿವರಾವ ಡಬೀರ 
೩೯. ಪ್ರಭಾವ ಕುಸುಮಾಂಜಲಿ 








ಶ್ರೀ ಸತ್ಯಬೋಧರ ಮೂಲ ವೃಂದಾವನ 








ಶ್ರೀಮಠದ ಪೂಜಾದ್ಭೆವತ ಶ್ರೀ ನರಸಿಂಹ 





ಕ 


4 


ಎಮ ಮೂ ಒಡ 0೩86ನ 


ಜ್ರ 
ತ 
“ತ 
| 
ಕ 
ಶೆ 
ಕ 


1 





ಶ್ರೀಗಳಿಂದ ಪ್ರಸ್ಕಾಹಿತವಾದ ವಿಠ್ಠಲದೇವರು 








ಶ್ರೀಗಳವರ ಮುದಿಕೆಯ ನಾಣ್ಕ 








ದಿವಾನ ಖಂಡೇರಾಯನ ಕಲ್ಲಿನ ಮೂರ್ತಿ 





( ೫ ಐಇಡಿ ೦೬0೦0 ) ೨ಬಳಾಂ 


ಬಸ ಸಚ 
ಗೂ ಕಗ ರ್‌ 


ಬ ತು ಸ ಜ್‌ ಸ್ನ] 
ಜತ ಇಕಾ 


ಕ್‌ ತಕ್ಷ ಜು! 
ಇಸ್‌ ಜಃ 


ಸ 
ಇ ತಲ್ಲು 


ಇರ7ಾ 


ಹಾಟ ಯಂ 








೧. ಅಗ್ರಮಾನ್ಯ ಶ್ರೀ ಸತ್ಯಬೋಧರು 


ಇಲ್ಲಿ ಸಂಗ್ರಹಿಸಿರುವ ಹರಿದಾಸರ ಹಾಡುಗಳಲ್ಲಿ ಶ್ರೀ 
ಸತ್ತಬೋಧರ ಚರಿತ್ರೆಯ ಎಲ್ಲ ವಿವರಗಳು ಬಂದೇ ಇರುವುದರಿಂದ, 
ಅವರ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ಕೊಡಬಯಸಿದೆ. 


ಶ್ರೀ ಸತ್ಯ್ಮಬೋಧರ ಪೂರ್ವಾಶ್ರಮದ ಹೆಸರು 
ರಾಮಾಚಾರ್ಯರು. ತಂದೆ ಹರಿಯಾಚಾರ್ಯರು; ತಾಯಿ ಅರಳಮ್ಮ 
ರಾಯಚೂರವಾಸಿಯಾದ ಹರಿಯಾಚಾರ್ಯರಿಗೆ ಏಳು ಜನ ಮಕ್ಕಳು. 
ರಾಮಾಚಾರ್ಯರು ಆರನೆಯವರು. ಜನನ ಕ್ರಿ.ಶ. ೧೭೧೦ರಲ್ಲಿ 


ಮಗನ ಉಪನಯನವಾದೊಡನೆ ಪರಿಯಾಚಾರ್ಯರು ಆಗಿನ 
ಉತ್ತರಾದಿಮಠದ ಶ್ರೀ ಸತೃಪ್ರಿಯರಲ್ಲಿ ವ್ಯಾಸಂಗಕ್ಕೆಂದು 
ರಾಮಾಚಾರ್ಯರನ್ನು ಕರೆತಂದರು. ಶ್ರೀಗಳವರು ಅವನನ್ನು ತಮ್ಮ 
ಬಳಿ ಇರಿಸಿಕೊಂಡು ಸಚ್ಛಾಸ್ತ್ರ ಪಾರಂಗತನನ್ನಾಗಿ ಮಾಡಿದರು. ವಯಸ್ಸಿಗೆ 
ಬಂದ ರಾಮಾಚಾರ್ಯರಿಗೆ ಸವಣೂರಿನ ಓರ್ವ ಸದ್ಯೆಷ್ಟವರು 
ತಮ್ಮ ಮಗಳು ಗಿರಿಯಮನನ್ನು ಧಾರೆಯೆರೆದು ಕೊಟ್ಟರು. 


ಆಮೇಲೆ ರಾಮಾಚಾರ್ಯರು ರಾಯಚೂರಿಗೆ ಬಂದು 
ನೆಲೆಸಿದರು. ಓರ್ವ ಮಗನೂ ಜನಿಸಿದ. ಗಿರಿಯಮ್ಮ ಎರಡನೆಯ 
ಮಗುವಿನ ಗರ್ಭಿಣಿ. ಆಗ ಸತ್ಯಪ್ರಿಯರಿಂದ ಅವಸರದ ಕರೆ ಬಂದಿತು. 
ಅವರ ಆಣತಿಯ ಮೇರೆಗೆ ರಾಮಾಚಾರ್ಯರು ಸನ್ಮಾಸಾಶ್ರಮ 
ಸ್ವೀಕರಿಸಿದರು. ಗುರುಗಳೊಡನೆ ಸಂಚಾರದಲ್ಲಿದ್ದರು. ಎರಡು ವರ್ಷ 
ಗತಿಸಿದುವು. ಶ್ರೀಸತ್ಯಪ್ರಿಯರು ಅಸು ನೀಗಿದರು. ರಾಮಾಚಾರ್ಯರು 
ಸತ್ಯಬೋಧ ಎಂಬ ನಾಮಧೇಯದಿಂದ ಉತ್ತರಾದಿಮಠದ 


ನ ಹರಿದಾಸರು ಸ್ತುತಿಸಿದ 


ಹೀಠಾರೋಹಣ ಮಾಡಿದರು; ವರ್ಷ ೧೭೪೪. ತಮ್ಮ ಗುರುಗಳ 
ವೃಂದಾವನವನ್ನು ಮಾನಾಮದುರೈ ಎಂಬಲ್ಲಿ ನಿರ್ಮಿಸಿ ರಾಮೇಶ್ವರದತ್ತ 
ಸಂಚಾರಕ್ಕೆ ಹೊರಟರು. ತಮಿಳುನಾಡಿನ ಆ ದಕ್ಷಿಣ ಪ್ರದೇಶದಲ್ಲಿ 
ನವಾಬರುಗಳು, ಮರಾಠರು, ಮಾಂಡಲಿಕರು ಮುಂತಾದವರಲ್ಲಿ 
ಕಾಲಕಾಲಕ್ಕೆ ಸಂಘರ್ಷಗಳು ನಡೆದೇ ಇದ್ದುವು. ಶ್ರೀಗಳು 
ರಾಮೇಶ್ವರದಿಂದ ಹಿಂತಿರುಗಬೇಕೆನ್ನುವಾಗ ಅಲ್ಟಿಯ ಮಾಂಡಲಿಕ 
ಅವರನ್ನು ತಡೆದನು. ಇತ್ತ ಆ ಮುಂಚೆ ನಿಜಾಮನ ವಶದಲ್ಲಿದ್ದ 
ತ್ರಿಚನಾಪಳ್ಳಿಯನ್ನು ಮುರಾರಿರಾವ್‌ ಫೋರ್ಪಡೆ ಹಿಡಿದುಕೊಂಡಿದ್ದನು. 
ಅಲ್ಲಿಂದ ಅವನನ್ನು ಉಚ್ಚಾಟಸಲು ಶ್ರೀಗಳ ಮಧ್ಯಸ್ಥಿಕೆಯನ್ನು 
ಕೋರಲಾಯಿತು. ಇದಕ್ಕಾಗಿ ಓಡಾಡಿದವ ಶ್ರೀಮಠದ ಭಕ್ತನಾದ 
ಜಾನೋಜಿ ನಿಂಬಾಳಕರ ಎಂಬಾತ. ಮುರಾರಿಯೇನೊ 
ತ್ರಿಚನಾಪಳ್ಳಿಯನ್ನು ತೆರವು ಮಾಡಿದ. ಶ್ರೀಗಳವರ ಮೇಲಿನ ಬಂಧನವೂ 
ದೂರವಾಯಿತು. ತ್ರಿಚನಾಪಳ್ಳಿಗೆ ಜಾನೋಜಿಯ ವಿನಂತಿಯ ಮೇರೆಗೆ 
ಬಂದದ್ದಾಯಿತು. ಆದರೆ ಅದೇ ನಿಜಾಮನ ಸೈನಿಕರು ಶ್ರೀಮಠದಲ್ಲಿ 
ತುಂಬಾ ಸಂಪತ್ತಿರಬೇಕೆಂದು ದೋಚತೊಡಗಿದರು! ಇದನ್ನು ಅರಿತ 
ಶ್ರೀಗಳವರು ರಾಮದೇವರ, ಮತ್ತಿತರ ಪೂಜಾದ್ಭೆವತಗಳನ್ನು ಬೇರೆಡೆ 
ಕಳಿಸಿದ್ದರು. ಅದರಿಂದ ರಾಮದೇವರಿಗೆ ಪೂಜೆ ಇಲ್ಲದಾಯಿತು. 
ಒಂದಲ್ಲ ಒಂಬತ್ತು ದಿನ! ಶ್ರೀ ಸತಷ್ಯಸೋಧರದು ಅಖಂಡ ಉಪವಾಸ. 
ನ್ಯಾಯಕ್ಕಾಗಿ ಆಗ್ರಹ, ಉಪವಾಸ ಇತ್ಯಾದಿ ಮಾತುಗಳನ್ನು ಗಾಂಧೀಜಿ 
ನಿಮಿತ್ತವಾಗಿ ತಿಳಿದಿದ್ದೇವೆ. ಅನ್ಯಾಯದ ರೀತಿಯ ನಡಾವಳಿಯನ್ನು 
ಪ್ರತಿಭಟಿಸಿ ಶ್ರೀಗಳು ಮಾಡಿದ ಉಪವಾಸ ಈ ಬಗೆಯಲ್ಲಿ 
ಮೊದಲಿನದು ಎನ್ನಬಹುದೇ ? 


ಇತ್ತ ಸೈನ್ನದಲ್ಲಿ ಏನೊ ಒಂದು ವಿಶಿಷ್ಟ ರೋಗ ಹಬ್ಬಿದ್ದಿತು. 
ಅಲ್ಲಿಯ ಮುಖಂಡ ಶಶ್ಚಾತ್ಯ್ಮಾಪಬಟ್ಟು ಸತ್ಯಬೋಧರಲ್ಲಿ ಬಂದು 
ಉಪವಾಸ ನಿಲ್ದಿಸಲು ಕೇಳಿಕೊಂಡ. (ಉಪೋಷಣೆಗಾಗಿ ಮಾವಿನ 
ಹಣ್ಣುಗಳನ್ನು ತಂದುಕೊಟ್ಟನಂತೆ) ಆ ಮುಂದೆ ಮೂಲರಾಮದೇವರೂ 
ಬಂದರು. ಸೈನ್ಮದ ಛಾವಣಿಯಲ್ಲೇ ಪೂಜಾಸಂಭ್ರಮ ನೆರವೇರಿತು. 


ಶ್ರೀ ಸತ್ಯಬೋಧರು ಗಜ 


ಅಲ್ಲಿಂದ (೧೭೪೫೨ ಶ್ರೀಗಳವರು ನಿರಾಂತಕವಾಗಿ ದಕ್ಷಿಣ 
ಭಾರತದ ಹಲವಾರು ಊರುಗಳಲ್ಲಿ ಸಂಚರಿಸಿದರು. ತಂಜಾವೂರು, 
ಕುಂಭಕೋಣಂ, ಚಿದಂಬರಂ, ಶ್ರೀಮುಷ್ಣ, ವೃದ್ಧಾಚಲ, ಪಾಂಡಿಚೀರಿ, 
ಜಿಂಜಿ, ಅರಣಿ (ಸತ್ಕವಿಜಯರ ವೃಂದಾವನ ಸ್ಥಳ), ಅರ್ಕಾಟ, 
ತಿರುವಂತನಪುರ, ಏನೆಲ್ಲ ಹೋದಲ್ಲೆಲ್ಲ ಸ್ಹಧರ್ಮಪ್ರಸಾರ ಮಾಡಿದರು. 
ಹೇರಳ ಕಾಣಿಕೆಗಳನ್ನು ಪಡೆದರು. ಮಠದ ಘಾೌತಿಕ ಸಿರಿವಂತಿಕೆಯನ್ನು 
ಹೆಚ್ಚಿಸಿದರು. ಜೊತೆಗೆ ಪಾಂಡಿತ್ಕದ್ದೂ. 


ಮರಳಿ ತಂಜಾವೂರಿಗೆ ಬಂದಾಗ, ಅಲ್ಲಿಯ ರಾಜಗುರು 
ಸೇತುಗೋಸ್ಟಾಮಿ ಎಂಬವನು ಕಿರುಕುಳ ಕೊಡತೊಡಗಿದ. ತನ್ನ 
ಅದ್ಚಿತ ಪಂಡಿತರನ್ನು ಕರೆತಂದ. ಅವರೆಲ್ಲ ಶ್ರೀಗಳವರೊಡನೆ ವಾದಹಾಕಿ 
ಸೋತರು. ಮೊದಲಿಗೆ ಈ ಸೇತುಭಾವನ ಚಾಡಿಯ ಮಾತನ್ನು 
ಕೇಳಿ ಅಲ್ಲಿಯ ರಾಜನು ಶ್ರೀಗಳಿಗೆ ತೊಂದರೆ ಕೊಡಲೆಂದ. ಆದರೆ 
ತನ್ನ ತಪ್ಪು ತಿಳಿದು ಕ್ಪಮೆ ಕೇಳಿದನಲ್ಲದೆ.. ಸೇತುಗೋಸ್ವಾಮಿಗೂ 
ಹಾಗೆ ಮಾಡ ಹೇಳಿದ. ಆದರೂ ಅವನ ಹೊಟ್ಟೆಕಿಚ್ಚು ಹೋಗಿರಲಿಲ್ಲ 
ಕೊನೆಗೆ ಅವನನ್ನು ರಾಜಗುರು ಪದವಿಯಿಂದ ತೆಗೆದು ಹಾಕಲಾಯಿತು. 


ಆ ಮುಂದೆ ಶ್ರೀಗಳು ತಿರುಪತಿಗೆ ಹೋಗಿ ತಿಮ್ಮಪ್ಪನ ದರ್ಶನ 
ಪಡೆದರು. ಮುಂದಿನ ಸಂಚಾರದಲ್ಲಿ ಕಡಪಾ, ಗದ್ವಾಲ್‌ ದಾಟಿ 
ಹೈದರಾಬಾದಿಗೆ ಬಂದರು. ಎಲ್ಲೆಲ್ಲಿಯೂ ಮಾಧ್ವ ಶಿಷ್ಠರ ಸಂಭ್ರಮ 
ಮೇರೆವರಿದು ಹರಿಯಿತು. 


ಹೈದರಾಬಾದಿನಿಂದ ಶ್ರೀಗಳು ಪಶ್ಚಿಮಕ್ಕೆ ಈಗಿನ ಮಹಾಧಾಷ್ಟದ 
ಗಡಿಯಲ್ಲಿ ಪ್ರವೇಶಿಸಿದರು. ಸೊನ್ನಿ, ಗುರುಮಟ್‌ಕಲ್ಲು ಇತ್ಯಾದಿ. ಈ 
ಪರಿಸರದಲ್ಲಿಯೇ ಸುಪ್ರಸಿದ್ಧ ನಾನಾಸಾಹೇಬ ಪೇಶ್ವೆಯನ್ನು 
ಭೆಟ್ಟಿಯಾದದ್ವು ತನ್ನ ಸೈನ್ಕದ ಠಾಣೆಯಲ್ಲಿಯೆ ಪೂಜೆ, ಸತ್ಕಾರಾದಿ 
ಜರುಗಿಸಿದನು. ಈ ಸುದೀರ್ಥ ಸಂಚಾರತ್ವೇನ ಏಳೆಂಟು ವರ್ಷಗಳೇ 
ಸಂದಿದ್ದವು. ಶ್ರೀ ಸತ್ಯಬೋಧರ ಪಾಂಡಿತ್ಕ ವೈರಾಗ್ಕ ಸಮಚಿತ್ತ 


೧೨ ಹರಿದಾಸರು ಸ್ತುತಿಸಿದ 


ಮತ್ತು ಸಹನೆ, ಜೊತೆಗೆ ಜನಾನುರಾಗ ಈ ಗುಣಗಳು ಎಲ್ಲೆಲ್ಲಿಯೂ 
ಹೆಸರು. ಮಾಡಿದವು. 


ಅಲ್ಲಿಂದ ಶ್ರೀಗಳು ತಮ್ಮ ಹುಟ್ಟೂರಾದ ರಾಯಚೂರಿಗೆ ಬಂದರು. 
ಮುಂದಿನ ವಾಸ್ತವ್ಮ ಪಾವಟೂರು ಎಂಬಲ್ವಿ ಅದೇನು ನಿಮಿತ್ತವೊ 
ಐದಾರು ವರ್ಷ ಕಳೆದರೆಂದು ಹೇಳಲಾಗಿದೆ. ಅಲಂಪುರ ಎನ್ನುವುದು 
ಅವರು ಸಂದರ್ಶಿಸಿದ ಇನ್ನೊಂದು ಸ್ಥಳ. ಮರಳಿ ಹೈದ್ರಾಬಾದಿಗೆ 
ಬಂದರು. ಇಲ್ಲಿ ಇದ್ದಾಗಲೇ ರಾಮದೇವರಿಗೆಂದು ಒಂದು ಸುಂದರ 
ಬೆಳ್ಳಿಯ ಮಂಟಪವನ್ನು ಮಾಡಿಸಿದರು. 


ಅನಂತರದ ಅವರ ಸಂದರ್ಶನ ಸ್ಥಳಗಳೆಂದು ಸುರಪುರ, 
ಗಜೇಂದ್ರಗಡ, ಕನಕಗಿರಿ, ರಾಯದುರ್ಗ, ಗುತ್ತಿ ಇವನ್ನು ಹೆಸರಿಸಬೇಕು. 
ಗುತ್ತಿಯಲ್ಲಿಯೇ ಪೂರ್ವೊಕ್ತ ಮುರಾರಿರಾವ ಘೋರ್ಪಡೆ ಇರುತ್ತಿದ್ದದ್ವು 
ಶ್ರೀಗಳವರನ್ನು ವಿಶೇಷವಾಗಿ ಸನಾನಿಸಿದನು. ತಿಳಿಯಬೇಕಾದ ಮಾತೆಂದರೆ 
ಶ್ರೀಗಳು ಸಂಚಾರ ಹೋದಲ್ಲೆಲ್ಲ ಮಾಧ್ವರು ಮಾತ್ರವಲ್ಲ ಅನ್ಕಜಾತಿ- 
ಪಂಥಗಳವರೂ, ನವಾಬರುಗಳೂ ಅವರಿಗೆ ವಿಶೇಷ ಮರ್ಕಾದೆ 
ಸಲ್ಲಿಸುತ್ತಿದ್ದರು. ಅಂಥ ಮಹಾನ್‌ ವ್ಯಕ್ತಿತ್ವ ಅವರದಾಗಿತ್ತು ಮತ್ತೆ ಆ- 
೧೦ ವರ್ಷಗಳು ಸಂದಿರಬೇಕು. ಸಂಚಾರತ್ವೇನ ಹರಿಹರಕ್ಕೆ ಬಂದರು. 
(ವರ್ಷ ೧೭೬೭) 


ಅಲ್ಲಿಗೆ ಖಂಡೇರಾಯ ಬಂದು ತಮ್ಮ ಸವಣೂರಿಗೆ ಬರಬೇಕೆಂದು 
ಏನಂತಿಸಿದನು. ಇದಕ್ಕೂ ಕೆಲ ವರ್ಷ ಮುಂಚಿ ಅವನ ಭೆಟ್ಟಿಯಾಗಿದ್ದಿತು. 
ಈ ವೇಳೆಗೆ ಆತ ಸಾಮಾನ್ಯ ಅಧಿಕಾರದಿಂದ ಸವಣೂರಿನ ದಿವಾನ 
ಪದವಿಗೆ ಏರಿದ್ವ ಶ್ರೀಗಳವರ ಶ್ರೀರಕ್ಷೆಯೇ ಕಾರಣವೆಂದು ಬಗೆದಿದ್ವ 
ಅಂತೂ ಅವನ ಕೋರಿಕೆಯನ್ನು ಮನ್ನಿಸಿ ಶ್ರೀಗಳವರು ಸವಣೂರಿಗೆ 
ಬಂದರು. ಅವರಿಗೆಂದು ಮಠವನ್ನು ಕಟ್ಟಿಸಿಕೊಟ್ಟ. ಸವಣೂರ 
ನವಾಬನಾದ ಹಕೀಮಖಾನನು ಅವರಿಗೆ ಏನೇನು ಸೌಲಭ್ಯ ಒದಗಿಸಿದ; 
ಅದಾವ ರೀತಿಯಲ್ಲಿ ತನ್ನ ಗೌರವ ಸಲ್ಲಿಸಿದನೆಂಬುದಕ್ಕೆ ಐತಿಹಾಸಿಕ 


ಶ್ರೀ ಸತ್ಯಬೋಧರು ಹ್ಯಾ 


ಆಧಾರಗಳಿಲ್ಲ ಇಷ್ಟು ಮಾತ್ರ ನಿಜ; ಶ್ರೀಗಳವರ ಯಾವುದೇ 
ಚಟುವಟಿಕೆಗೆ ಅಡೆತಡೆಯನ್ನು ತರಲೇ ಇಲ್ಲ ಇದಕ್ಕೆ ಖಂಡೇರಾಯನೇ 
ನಿಮಿತ್ತನೆಂಬುದು ಸ್ಪಷ್ಟ. 


ಉತ್ತರಾದಿಮಠದ ಪರಂಪರೆಯೇ ಎಂಬಂತೆ ಶ್ರೀಗಳವರು ಅನೇಕ 
ವರ್ಷ, ಸುಮಾರು ಎರಡು ದಶಕಗಳ ಕಾಲ, ಸಂಚಾರದಲ್ಲಿ ಇದ್ದರು, 
ಆ ಮುಂದೆ. ಸವಣೂರಲ್ಲಿ ಬಹುಮಟ್ಟಿಗೆ ಸ್ಮಾಯಿಯಾಗಿ ನಿಂತರು. 
ಖಂಡೇರಾಯನು ಅವರ ವಿಶಾಲ ಪಹರಿವಾರಕ್ಕಾಗಿ ಮಠವನ್ನು ವಿಸ್ತರಿಸಿ 
ಕೊಟ್ಟ, ಕೆಲಕಾಲದ ಅನಂತರ ವಿಷ್ಣುತೀರ್ಥವೆಂಬ ಭಾವಿ ಸಿದ್ಧವಾಯಿತು 
ಅವರಿಗಾಗಿ. 


ಗಮನಿಸಬೇಕಾದ ಒಂದು ಗಣನೀಯ ಸಂಗತಿಯೆಂದರೆ, 
ಶ್ರೀಗಳವರ ಈ ಸ್ಮಾಯಿತ್ವದಿಂದಾಗಿ ಅನೇಕ ಮಾಧ್ವ ವಿದ್ವನ್ಮಣಿಗಳು 
ಸವಣೂರಿಗೆ ಮೇಲಿಂದ ಮೇಲೆ ಬರುವಂತಾದದ್ದು. ಪಾಂಡುರಂಗಿ 
ಮನೆತನದ ನರಸಿಂಹಾಚಾರ್ಯ ಮತ್ತು ಅಣ್ಣಯ್ಕಾಚಾರ್ಯರು, 
ಗಾರ್ಲವಾಡ ಶ್ರೀನಿವಾಸಾಚಾರ್ಯರು, ಗಲಗಲಿ ಮುದಲಾಚಾರ್ಯರು, 
ಉಮರ್ಜಿ ಕೃಷ್ಣಾಚಾರ್ಯರು, ಕೊರ್ಲಹಳ್ಳಿ ಮನೆತನಕ್ಕೆ ಸಂಬಂಧಿಸಿದ 
ರಘುನಾಥಾಚಾರ್ಯರು, ಕಂಚಿ ಶ್ರೀನಿವಾಸಾಚಾರ್ಯರು 
ಯಾದವಾರ್ಯರ ಹೀಳಿಗೆಯ ಸತ್ಕಾಚಾರ್ಯರು - ಈ ಒಬ್ಬೊಬ್ಬರೂ 
ಮಧ್ವಶಾಸ್ತ್ರದಲ್ಲಿ ದಿಗ್ಗಜರಾಗಿದ್ದರು. ಅವರೆಲ್ಲರನ್ನು ಆಕರ್ಷಿಸುವಂಥ 
ಅಗ್ರಮಾನ್ಯತೆ ನಮ್ಮ ಸತ್ಯಬೋಧರಿಗಿದ್ದಿತು. ಇವರುಗಳಿಗೆ, ಇನ್ನೂ 
ಅನೇಕಾನೇಕ ಸದ್ಯಾಹ್ಮಣರಿಗೆ ಹೇರಳ ಧನಕನ ಸಲ್ಲುತಿದ್ದಿತು. ಆದಾಗ್ಕೂ 


೧೧೨೨೦ 


ಮಠದ ಸಿರಿವಂತಿಕೆ ಮುಪ್ದಾಗದಂತೆ ವಿಜೃಂಭಿಸಿತು. 


ಶ್ರೀಗಳವರು ಸವಣೂರಲ್ಲಿದ್ದಾಗ ಕೆಲವು ಅಲೌಕಿಕ ಘಟನೆಗಳು 
ಜರುಗಿದುವಾಗಿ ಪ್ರತೀತಿ ಇದೆ. ಸಂಕ್ಷೇಪವಾಗಿ ಇಲ್ಲಿ  ಕಾಣಿಸುತ್ತೇವೆ. 


೧. ಟೀಪೂ ಸುಲ್ತಾನನು ಸವಣೂರಿನ ಮೇಲೆ ದಂಡೆತ್ತಿ 


೧೪ ಹರಿದಾಸರು ಸ್ತುತಿಸಿದ 


ಬಂದಾಗ, ನವಾಬನಲ್ಲಿ ಅವನು ಕೇಳಿದ ಕಪ್ಪ ಕೊಡಲು ಹಣವಿರಲಿಲ್ಲ 
ಶ್ರೀಗಳವರು ತಮ್ಮ ಭಂಡಾರದಿಂದ ನಾಣ್ಯಗಳನ್ನು ತೆಗೆದುಕೊಟ್ಟರು. 
ಅವರ ಖಾಸ ಮೊಹರನ್ನು ನೋಡಿದ ಟೀಪೂ, ಅದೆಲ್ಲವನ್ನೂ 
ನಮ್ರಭಾವದಿಂದ ನಿರಾಕರಿಸಿ ತನ್ನ ಕಾಣಿಕೆಯನ್ನು ಸೇರಿಸಿ 
ಹಿಂತಿರುಗಿಸಿದ... (ಟೀಪೂ ಅಧಿಕಾರ ವಹಿಸಿದ್ದು ೧೭೮೨ರಲ್ಲಿ 
ಶ್ರೀಗಳವರು ವೃಂದಾವನಸ್ಮರಾದದ್ದು ೧೭೮೪ರ ಮಾರ್ಚಿ ತಿಂಗಳಲ್ವಿ 
ಈ ಅವಧಿಯಲ್ಲಿ ಟೀಪೂ ಸುಲ್ತಾನನು ಸವಣೂರಿಗೆ ಮುತ್ತಿಗೆ 
ಹಾಕಿರಲಿಲ್ಲ ಆದ್ದರಿಂದ ಈತ ಹೈದರ ಅಲಿ ಇರಬೇಕು) 


೨. ಶ್ರೀ ಸತ್ಮಬೋಧರು ಟಂಕಸಾಲೆಯಲ್ಲಿ ತಮದೇ ಆದ 
ನಾಣ್ಯಗಳನ್ನು ಟಂಕಿಸುತ್ತಿದ್ದರು. ಅವುಗಳಲ್ಲಿ ಕೆಲವು ಈಗಲೂ ಉಳಿದಿವೆ. 
ಪುರಾತತ್ಮಶಾಸ್ತ್ರದ ತಜ್ಞರಾದ ರಾ.ನರಸಿಂಹಾಚಾರ್ಯರು ೧೯೧೩ರಲ್ಲಿ 
ಅವನ್ನು ಉಲ್ಲೇಖ ಮಾಡಿದ್ದಾರೆ. ಒಂದು ಬದಿಯಲ್ಲಿ “ಶ್ರೀ ಸತ್ಯಬೋಧ 
ಗುರುರಾಜ' ಎಂದೂ ಇನ್ನೊಂದು ಬದಿಯಲ್ಲಿ "ಗುರುರಾಜೋ 
ವಿಜಯತೇ' ಎಂದೂ ಕೆತ್ತಿಸಿದೆ. (ನಾಣ್ಯಗಳನ್ನು ಟಂಕಿಸಿದ್ದುದು ನಿಜವೇ. 
ಆದರೆ. ಅವೇನೂ ಚಲಾವಣೆಯ ನಾಣ್ಯಗಳಾಗಿರದೇ ಶ್ರೀಗಳು 
ದಕ್ಷಿಣೆಯ ರೂಪದಲ್ಲಿ ಕೊಡುತ್ತಿದ್ದ ಕಾಣಿಕೆಗಳಾಗಿದ್ದಿರಬೇಕು) 


೩. ಶ್ರೀ ಸತ್ಯಬೋಧರ ಅಡಿಗೆಯಯವ ಯಾರದೋ 
ದುರ್ಬೊಧದಿಂದ ಎಷವನ್ನು ಹಾಕಿದ್ವ ಅದನ್ನೆ ಶ್ರೀರಾಮದೇವರಿಗೆ 
ನೈವೇದ್ಕ ಮಾಡಲಾಗಿತ್ತು ದೇವರಿಗೆ ಅರ್ಪಿತವಾದ ಮೇಲೆ ಯಾವ 
ಯೋಚನೆ ಮಾಡದೇ, ಹಾಕಿದ್ದು ವಿಷವೆಂದು ತಿಳಿದಿದ್ದರೂ ಶ್ರೀಗಳು 
ಅದನ್ನು ಸೇವಿಸಿದರು. ಮುಂದೆ ಉದರರೋಗ ಸಂಭವಿಸಲು ವೈದ್ಯರು, 
ಹಗಲು ಊಟ ಮಾಡದೇ ರಾತ್ರಿ ಮಾಡಬೇಕಾಗಿ ಸೂಚಿಸಿದರು. 
ಅಂದಾಗ ಶ್ರೀರಾಮದೇವರ ಪೂಜೆಯೂ ರಾತ್ರಿಯ ತನಕ 
ಮುಂದೂಡಬೇಕಾಯಿತು. ಆಮೇಲೆಯೇ ಆಹಾರ ಸ್ವೀಕಾರ. ಕುಹಕಿಗಳು 
ನಿಂದೆಯ ಮಾತನ್ನಾಡಿದರು. ಅವರಿಗೆ ಪ್ರತ್ಯುತ್ತರವಾಗಿ ಶ್ರೀಗಳವರು 


ಶ್ರೀ ಸತ್ಯಬೋಧರು ೧೫ 


ಮಧ್ಯರಾತ್ರಿಯಲ್ಲಿ ಸೂರ್ಯನು ಆಕಾಶದಲ್ಲಿ ಕಾಣುವ ಹಾಗೆ 
ಮಾಡಿದರು. 


(ಈ ದರ್ಶನವು ಶ್ರೀಗಳವರ ಸಮೀಪಕಾಲೀನ ಸಂಸ್ಕೃತ 
ಕೃತಿಗಳಲ್ಲಿ ಬಂದಿಲ್ಲ ಅವರ ಸಮಕಾಲೀನರಾಗಿದ್ದ ಜಗನ್ನಾಥಾದಿದಾಸರ 
ಹಾಡುಗಳಲ್ಲಿಯೂ ಇಲ್ಲ ಸತ್ಯಬೋಧರ ನಿರ್ವಾಣದ ಐವತ್ತು 
ವರ್ಷಗಳ ಅನಂತರ ಬಾಳಿದ್ದ ವೆಂಕಟವಿಠಲ ಎನ್ನುವವರ ಹಾಡಿನಲ್ಲಿ 
ಮೊದಲ ಬಾರಿ ಕಾಣಿಸಿಕೊಂಡಿದೆ. ಸುಮಾರು ಅದೇ ಕಾಲದಲ್ಲಿ 
ರಚಿತವಾದ ಸಂಸ್ಕತ ಸ್ತುತಿಯಲ್ಲಿಯೂ ಬಂದಿದೆ) 


೪. ಸವಣೂರಿನ ಓರ್ವ ಮುಸ್ಲಿಂ ಸರದಾರನು ದೊಡ್ಡ 
ಮನೆಯೊಂದನ್ನು ಕಟ್ಟಿಸಿದ್ದ ಆದರೆ ಅಲ್ಲೊಂದು ಘಟಸರ್ಪ 
ಬಂದಿತಾದರಿಂದ ಹೆದರಿ ಶ್ರೀಗಳವರ ಹತ್ತಿರ ಬಂದ. ಅವರು 
ಮೂರು ದಿನ ಅಲ್ಲಿಯೇ ದೇವರ ಪೂಜೆ ಮಾಡಿದರು. ಸರ್ಪವು 
' ಪ್ರತಿ ದಿನ ಬಂದು ಅವರು ಕೊಟ್ಟ ಹಾಲನ್ನು ಕುಡಿದು ಹೋಗುತ್ತಿತ್ತು 
ಸರ್ಪವು ಓರ್ವ ಬ್ರಾಹ್ಮಣನ ಮೂಲಕ ಮಾಡಿದ, ಸೂಚನೆಯ 
ಮೇರೆಗೆ ಮೂಲೆಯ ಒಂದು ನೆಲವನ್ನು ಅಗಿಸಲಾಗಿ ೯ ತಪ್ಪೇಲಿಯಷ್ಟು 
ಧನ-ಕನಕ ಶೋಧವಾಯಿತು. (ಆಗ ಮಠಕ್ಕೆ ದೊರಕಿದ ಅರ್ಧದಷ್ಟು 
ಬೆಳ್ಳಿ-ಬಂಗಾರದಿಂದ ಶ್ರೀಗಳು ಟಂಕಸಾಲೆ ನಿರ್ಮಿಸಿ ನಾಣ್ಕ 
ಮಾಡಿಸಿದರೆಂದು ಮರಾಠೀ ಗ್ರಂಥದಲ್ಲಿ ಉಕ್ತವಾಗಿದೆ) 


೫. ಶ್ರೀ ಸತ್ಯಬೋಧತೀರ್ಥರು ಪ್ರವಚನ ಮಾಡುವ ಕಾಲಕ್ಕೆ 
ಒಂದು ಕಪಿ ಬರುತ್ತಿತ್ತು ಯಾವ ಸದ್ದು ಮಾಡದೇ ಕುಳಿತಿರುತ್ತಿತ್ತು. 
ಅವರು ಕೊಡುವ ಹಣ್ಣನ್ನು ತಿನ್ನುತ್ತಿತ್ತು ತೀರ್ಥ ಸಂಪ್ರೋಕ್ಸಣೆ ಆದ 
ಮೇಲೆ ಹೊರಟು ಹೋಯಿತು. ಅದು ವಾಯುದೇವರೇ ಎಂದು 
ಒಂದೆಡೆ ಹೇಳಿಕೆ ಇದ್ದರೆ ಇನ್ನೊಂದೆಡೆ ಪೂರ್ವಜನ್ಮದ ಪಾಪದಿಂದ 
ಓರ್ವ ಆಚಾರ್ಯರು ಕಹಿಜನ್ಮ ತಾಳಿದ್ದರೆಂದು ಶ್ರೀಗಳವರ ಕೃಷೆಯಿಂದ 
ಅದು ನೀಗಿತೆಂದೂ ಹೇಳಲಾಗಿದೆ. (ತೀರ ಈಚೆಗೆ ಶ್ರೀ ಬನ್ನಂಜೆ 


೧೮ ಹರಿದಾಸರು ಸ್ತುತಿಸಿದ 


ಹೋಗಿ ಬಂದವರು. ಶ್ರೀ ಸತ್ಯಬೋಧರ ಪ್ರಭಾವಲಯ ವಿಸ್ತರಿಸಿದಂತೆಲ್ಲ 
ಅದನ್ನು ತಮ್ಮ ಕೀರ್ತನೆಗಳಲ್ಲಿ ಬಣ್ಣಿಸಿದರು. 


ಇ. ಅನಂತರ ಎಂದರೆ ಇಪ್ಪತನೆಯ ಶತಮಾನದಲ್ಲಿ ಇನ್ನು 
ಕೆಲವರು ಶ್ರೀಗಳವರನ್ನು ಸ್ತುತಿಸಿದ್ದಾರೆ. ಆದರೆ ಇವರು ದಾಸದೀಕ್ಷೆಯನ್ನು 
ವಹಿಸಿದವರಲ್ಲ ದಾಸಪರಂಪರೆಯಲ್ಲಿಯೇ ಹಾಡು ರಚಿಸಿದ ಲೌಕಿಕರು. 


ಈ. ಶ್ರೀ ಸತ್ಯಬೋಧರ ಸಮಗ್ರ ಜೀವನವನ್ನು ಚಿತ್ರಿಸುವ 
ಕವನಗಳು. 


ಅ. ಸಮಕಾಲೀನರು 
ವಿಜಯದಾಸರು 


ಹರಿದಾಸ ಸಾಹಿತ್ಕವನ್ನು ಪುನರುಜ್ಜೀವನಗೊಳಿಸಿದ 
ವಿಜಯದಾಸರ ಹಾಡಿನಿಂದಲೇ ಈ ಸಂಗ್ರಹ ಮೊದಲಾಗುತ್ತದೆ. 
ಅವರು ತಮ್ಮ ಹಾಡಿನಲ್ಲಿ ಕಾವೃಸಾಮರ್ಥ್ಯಧೀರರು ಎಂದು 
ಶ್ರೀಸತ್ತಬೋಧರನ್ನು ವರ್ಣಿಸಿದ್ದಾರೆ. ಇದರರ್ಥ ಶ್ರೀಪಾದರಾಜಾದಿ 
ಯತಿಗಳಂತೆ ಇವರೂ ಕೀರ್ತನೆಗಳನ್ನು ರಚಿಸಬಹುದೆ? ಆ ಮುಂದಿನ 
ಶಿರಿವಿಠಲರ ಹಾಡಿನಲ್ಲಿಯೂ ಸತ್ಯಬೋಧರನ್ನು ಕವಿವರ್ಯ ಎಂದು 
ವರ್ಣಿಸಿದ್ದಿದೆ. 


ಗೋಪಾಲದಾಸರು 


ಗೋಪಾಲದಾಸರ ಕೃತಿರಚನೆಯ ಹಿಂದೆ (ಸಂ.೨) ವಿಶೇಷ 
ಫಟನೆಯೊಂದಿದೆ. ಒಮ್ಮೆ ರಾಯಚೂರಿಗೆ ಶ್ರೀಗಳು ಆಗಮಿಸಿದಾಗ 
ಗೋಪಾಲದಾಸರು ತಮ್ಮಿಬ್ಬರ ಬಂಧಗಳೊಡನೆ ಭೆಟ್ಟಿಯಾದರು. 
ಶ್ರೀಗಳವರು - ಮೋಜಿಗಾಗಿಯೇ ಇರಬೇಕು - ನೀವು ಒಬ್ಬೊಬ್ಬರು 
ಒಂದೊಂದು ನುಡಿಯನ್ನು ರಚಿಸಿ ಪೂರ್ತಿ ಹಾಡನ್ನು ಹೇಳಿರಿ 


ಶ್ರೀ ಸತ್ಯಬೋಧರು ಜ್‌ 


ಎಂದರಂತೆ. ವಿಷಯ ಯಾವುದೂ ಆದೀತು! ಸರಿ, ಶ್ರೀಗಳವರನ್ನೇ 
ಕುರಿತು ಒಂದೊಂದು ನುಡಿ ರಚಿಸಿದರು. ಪಲ್ಲವಿ ಹಾಗೂ ಕೊನೆಯ 
ನುಡಿ ಗೋಪಾಲದಾಸರದು. ನಡುವಿನವು. ಸೀನಪ್ಪ ಮತ್ತು ದಾಸಪ್ಪ 
ಅವರ ರಚನೆ. ಹರಿದಾಸತ್ರಯದ ಈ ಸ್ವೋಪಜ್ಞತೆ ಶ್ರೀಗಳವರಿಗೆ 
ಮೆಚ್ಚಿಕೆಯಾಗಿರಲು ಸಾಕು. 


ಈ ಹಾಡಿನಲ್ಲಿ ಸ್ವಾಮಿಗಳು ಕಾಮನ ಮದವನ್ನು ಮರ್ದಿಸಿದ, 
ಅರ್ಥಾತ್‌ ಅವರ ಸನ್ಯಾಸದ ವಿಷಯ ಬಂದಿದೆ. ಆಗ ಕಾಮನೊಂದಿಗೆ 
ಅವರ ಪರಿವಾರವೂ ಪರಾಭವ ಹೊಂದುತ್ತದೆ. ಕ್ರೋಧಾದಿಗಳು 
(ಕಾಮ, ಕ್ರೋಧ, ಲೋಭ ಇತ್ಯಾದಿ) ಹೆದರಿ ದೂರದಲ್ಲಿ ನಿಂತು 
ನಮಿಸಿ ನಿರ್ಗಮಿಸುತ್ತವೆ. ಶ್ರೀಗಳವರ ದಾನ ಧರ್ಮ ಮತ್ತೊಂದು 
ನುಡಿಯಲ್ಲಿ ವ್ಯಕ್ತವಾಗಿದೆ. ಅವರನ್ನು ಕಂಡು ದಾನಶೂರ ಕರ್ಣನು 
ರವಿಮಂಡಲವನ್ನು ಸೇರುತ್ತಾನೆ. ಇತ್ತ ಅವರ ಪಾಂಡಿತ್ಯಕ್ಕೆ ಶೇಷನು 
ಶಿರಬಾಗಿ ಪಾತಾಳ ಲೋಕವನ್ನು ಸೇರುತ್ತಾನೆ. ಈ ಮನೋಜ್ಞವಾದ 
ಕಲ್ಪನೆಗೆ ಕಾವ್ಕಶಾಸ್ತ್ರದಲ್ಲಿ ಕಾವ್ಯಲಿಂಗಾಲಂಕಾರ ಎಂಬ ಹೆಸರಿದೆ. 


ಆ ಮುಂದಿನ ಮೋಹನದಾಸರ ಹಾಡಿನಲ್ಲಿಯೂ ಸ್ವಾಮಿಗಳ 
ಕಠೋರ ಸನ್ಕಾಸದ ಬಗೆ ವರ್ಣಿತವಾಗಿದೆ. 


ಜಗನ್ನಾಥದಾಸರು 


ಜಗನ್ನಾಥದಾಸರಿಗೆ ಶ್ರೀಸತ್ಯಬೋಧರ ಮೇಲೆ ಅತೀವ ಗೌರವ 
ಹಾಗೂ ಮಮತೆ. ಅವರ ನೆನಪಾದಾಗೊಮ್ಮೆ ಸವಣೂರಿಗೆ ಹೋಗಿ 
ಬರುತ್ತಿದ್ದಂತೆ ಕಾಣುತ್ತದೆ. ಕರ್ಜಗಿಯಲ್ಲಿ ದಾಸಪ್ಪನನ್ನು (ಆ ಮುಂದೆ 
ಶ್ರೀದವಿಠಲರು) ಕಂಡದ್ದು ಸವಣೂರಿಗೆ ಹೊರಟಿದ್ದಾಗಲೇ, ತಮ್ಮ 
ಹರಿಕಥಾಮೃತಸಾರವನ್ನು ಶ್ರೀಗಳವರ ಮುಂದೆ ಓದಿ ತೋರಿಸಿರಬೇಕು. 
ಅಂತೂ ಜಗನ್ನಾಥದಾಸರ ಇಲ್ಲಿಯ ಸ್ತುತಿರೂಪದ ಹಾಡುಗಳನ್ನು 
ಗಮನಿಸಿದರೆ. ಅವರಿಬ್ಬರಲ್ಲಿಯ ಒಡನಾಟ 'ಆತ್ಮೀಯವಾದದ್ದು 
ಎನಿಸುವುದು. 


೨೦ ಹರಿದಾಸರು ಸ್ತುತಿಸಿದ 


"ಪ್ರತಿಗಾಣೆ ನಿಮ್ಮ ಮಹಿಮೆಗೆ ..' ಎಂಬ ಹಾಡಿನಲ್ಲಿ (ಕ್ರಮಾಂಕ 
೫) "ಯವನಪತಿ ಕಪ್ಪವ ಕೊಟ್ಟು ನಮಿಸಿದ' ಎಂಬ ಮಾತಿದೆ. 
ಈತ ಯಾವ ಸುಲ್ವಾನ ಇದ್ದಿರಬಹುದು? ಜಗನ್ನಾಥದಾಸರು ಹೇಳಿದ 
ಇನ್ನಿತರ ಘಟನೆಗಳು, ಉದಾಹರಣೆಗೆ ಔದುಂಬರ ವೃಕ್ಷದ ಅಡಿಯಿಂದ 
ಅಂತರ್ಜಲ ಚಿಮ್ಮಿ ಬಂದದ್ದು ನಿಜವೆಂದೇ ಬಗೆಯತಕ್ಕುದು. 


ವ್ಯಾಸವಿಠಲರು 


ಇವರ ನಿಜನಾಮ ಕಲ್ಹೂರ ಸುಬ್ಬಣ್ಣದಾಸರು ಎಂಬುದು. 
ವಿಜಯದಾಸರ ಪ್ರಶಿಷ್ಠರು. ಇವರಿಗೆ ದಾಸದೀಕ್ಷೆಯನ್ನು ಕೊಟ್ಟವರು 
ಪಂಗನಾಮ ತಿಮ್ಮಣ್ಣದಾಸರು. 


ಇಲ್ಲಿ ಬಂದಿರುವ ಅವರ ಕೀರ್ತನೆ (ಕ್ರ. ೭) ಶ್ರೀರಾಮಚಂದ್ರರಿಗೆ 
ಸಂಬೋಧಿಸಿದ್ದರೂ, ಪರ್ಯಾಯವಾಗಿ ಸತ್ಕ್ಮಬೋಧರನ್ನು 
ಸ್ತುತಿಸುವಂತಿದೆ. "“ರಘುರಾಮಾ, ನೀನು ಈ ಹಿಂದೆ ಕಷ್ಟಕಾರ್ಪಣ್ಯಗಳಲ್ಲಿ 
ಒದ್ದಾಡಿದ್ದೀಯ. ವನವಾಸದಲ್ಲಿದ್ದಾಗ ಬರಿಯ ಹಣ್ಣುಹಂಪಲ ತಿಂದು 
ಬಾಳಿದವ. ಈಗಲೋ ನಮ್ಮ ಗುರುಗಳು ನಿನಗೆ ನಾನಾ ವಿಧದ 
ಸುಭೋಜ್ಯಗಳನ್ನು ಅರ್ಷಿಸುತ್ತಿದ್ದಾರೆ. ಆಗ. ನೀನು ಸತಿಯನ್ನು 
ಕಳೆದುಕೊಂಡು ಅಲೆದಾಡಿದ್ದಿ ಈಗ ಸೀತಾಸಹಿತನಾಗಿ ನಿನ್ನನ್ನು 
ನಮ್ಮ ಗುರುಗಳು ರತ್ನಖಚಿತಪೀಠದ. ಮೇಲೆ ಕೂರಿಸಿದ್ದಾರೆ.'' 
ಮುಂದುವರಿದು. "“ನೀನೀಗ ನಮ್ಮ ಗುರುಗಳ ಬಳಿ ಇರುವಿ; ನಿನ್ನ 
ಪಡಿಪಾಟಲು ನೀಗಿಹೋಯಿತು'' ಎನ್ನುತ್ತಾರೆ. ! ಸೊಗಸಾದ 
ಕಲ್ಪನೆಯಿಂದ ಕೂಡಿದ. ಈ ಕೀರ್ತನೆ ಅತ್ಮಂತ ಹೃದ್ಯವಾಗಿದೆ. 


ಅಂದ ಹಾಗೆ ಇದರ ಪಲ್ಲವಿಯ ಮೊದಲ ಸಾಲು 
`ಮರೆಯದಿರು ಮರೆಯದಿರು ಮೂಲರಾಮ' ಎಂದಿದೆಯಷ್ಟೆ. 
ಮೂಲರಾಮಾ ಇದರ ಬದಲಿಗೆ... "ಮಾರಮಣನೇ' ಎಂದು 


ಶ್ರೀ ಸತ್ಯಬೋಧರು ೨೧ 


ಸೇರಿಸಿ ಬುದ್ಧಿಪೂರ್ವಕವಾಗಿ (7 ಕೆಲ ಕಡೆ ಮುದ್ರಿಸಿದ್ದಾರೆ. ಎರಡನೆಯ 
ಸಾಲಿನಲ್ಲಿ ಬರುವ “ರಘುರಾಮ” ಎಂಬುದನ್ನು ಗಮನಿಸಿದಾಗ 
“ಮೂಲರಾಮಾ' ಎನ್ನುವ ಪದವೇ ಸರಿಯಾದದ್ವು 


ಶ್ರೀದವಿಠಲರು 


ಧಾರವಾಡ ಪರಿಸರದ ದಾಸವರ್ಗದಲ್ಲಿ ಇವರೇ ಮೊದಗಲಿರು 
ಎನ್ನಬಹುದು. (ಸು.೧೭೫೦-೧೮೨೦). ಒಳ್ಳೇ ಕುಸ್ತಿ ಪಟುವಾಗಿ 
ಐಷಾರಾಮದಿಂದ ಕಾಲ ಕಳೆಯುತ್ತಿದ್ದಾಗ ಜಗನ್ನಾಥದಾಸರ 
ದರ್ಶನವಾಯಿತು. ಅಂಕಿತವನ್ನು ಅವರಿಂದಲೇ ಪಡೆದು ಪರಮ 
ಭಗವದ್ಧಕ್ಷರಾಗಿ ಬಾಳಿದರು. ಅನೇಕ ಹಾಡುಗಳನ್ನು ರಚಿಸಿದರು. 
ಕರ್ಜಗಿಯು ಸವಣೂರಿಗೆ ತೀರ ಹತ್ತಿರದ ಊರು. ಹಲವು ಬಾರಿ 
ಅಲ್ಲಿಗೆ. ಹೋಗಿ ಶ್ರೀಗಳವರನ್ನು  ಕಂಡಿರಲು ಸಾಕು. ಇಲ್ಲಿರುವ 
ಅವರ ಹಾಡು ಆ ಭಾಗದ ಜನಕ್ಕೆ ಪರಿಚಿತವಾದದ್ವು 


ವೆಂಕಟವಿಠಲ ಮುದ್ರಿಕೆಯವರು. ಸತ್ಮ್ವಬೋಧರ ಜೀವಿತ 
ಕಾಲದಲ್ಲಿ ಇದ್ದವರಲ್ಲಿ ತುಸುವೇ ಅನಂತರದವರು. ಆ ವೇಳೆಗಾಗಲೇ 
ಶ್ರೀ ಸತ್ಮಬೋಧರಿಂದಾದ ಅಲೌಕಿಕ ಫಟನೆಗಳು - ಉದಾಹರಣೆಗೆ 
ಗಂಗೆಯ ಉದ್ಭವ, ಮಧ್ಯರಾತ್ರಿ ಸೂರ್ಯಪ್ರಕಾಶ ದರ್ಶನ 
ಪ್ರಚುರದಲ್ಲಿದ್ದವೆಂದು ಕಾಣುತ್ತದೆ. ಅವನ್ನು ತಮ್ಮ ಹಾಡಿನಲ್ಲಿ ತಂದಿದ್ದಾರೆ. 
(ಕ್ರ. ೯) 


ಆ. ೧೯/೨೦ನೆಯ ಶತಮಾನದವರು 
೧೯ ನೆಯ ಶತಮಾನದ ಉತ್ತರಾರ್ಧದಲ್ಲಿ ಹಾಗೂ ೨೦ 


ನೆಯ ಶತಮಾನದ ಕೊನೆಯ ವರೆಗಿನ ಅವಧಿಯಲ್ಲಿ ಬಾಳಿದ 
ಅನೇಕ ಹರಿದಾಸರ ಹಾಡುಗಳು ಈ ವಿಭಾಗದಲ್ಲಿ ಬಂದಿವೆ. 


೨೨ ಹರಿದಾಸರು ಸ್ತುತಿಸಿದ 


ಇವರೆಲ್ಲ ಸವಣೂರಿಗೆ ಹೋಗಿ ವೃಂದಾವನದ ಸಂದರ್ಶನ ಪಡೆದ 
ನಿಮಿತದಿಂದ ಕೃತಿರಚನೆ ಮಾಡಿದ್ದಾರೆ ಎಂಬುದನ್ನು ನೆನೆದಿರಬೇಕು. 


ಅಕಾರಾದಿ ಕ್ರಮದಲ್ಲಿ ಮೊದಲಿಗೆ ಬಂದ "ಉಡುಪಿ ಕೃಷ್ಣ' 
ಅಂಕಿತದ ಹಲವಾರು ಹಾಡುಗಳು ಅಲ್ಲಲ್ಲಿ ಕಾಣಸಿಗುತ್ತದೆ. ಅವುಗಳಲ್ಲಿ 
ಇಲ್ಲಿಯದೂ ಒಂದು. ಆದರೆ ಇವರ ನಿಜ ಹೆಸರೇನು, ಎಲ್ಲಿಯವರು 
ಎಂಬುದು ತಿಳಿದು ಬಂದಿಲ್ಲ 


"ಕಾರ್ಪರ ನರಹರಿ' ಇವರು. ರಾಯಚೂರು ಜಿಲ್ಲೆಯ 
ಕೊಪ್ಪರ ಗ್ರಾಮದವರು. ಹೆಸರು ಗಿರಿಯಾಚಾರ್‌ ಎಂಬುದು. 
ಕಾಲಮಾನದಿಂದ ತೀರ ಈಚಿನವರು (೧೮೯೯-೧೯೭೯), ತಮ್ಮ 
ಹಾಡಿನಲ್ಲಿ ( ಕ್ರ. ೧೧) ಶ್ರೀಸತ್ತಬೋಧರ ಬಳಿ ಕಪಿಯೊಂದು 
ಬಂದು ಕುಳಿತಿರುತ್ತಿದ್ದ ಫಟನೆಯನ್ನು ಕಾಣಿಸಿದ್ದಾರೆ. ಪೂರ್ವಜನದಲ್ಲಿ 
ಕೋನೇರಿ ಆಚಾರ್ಯರಾಗಿದ್ದು ಯತಿಗಳ ಕೃಪೆಯಿಂದ ಮುಕ್ತಿಯನ್ನು 
ಪಡೆದರಂತೆ. 


ಗುರುಗೋವಿ೦ದವಿಠಲರೂ ಈಚಿನವರೇ (೧೮೯೪-೧೯೮೦) 
ಪೂರ್ಣ ಹೆಸರು ಎಂ.ಆರ್‌ ಗೋವಿಂದರಾವ್‌. ಮೈಸೂರಲ್ಲಿದ್ದುಕೊಂಡು 
ಹರಿದಾಸರ, ಆ ಸಾಹಿತ್ಯದ ಪ್ರಸರಣ ಕಾರ್ಯದಲ್ಲಿ ಅನನ್ವಿತ ಕೆಲಸ 
ಮಾಡಿದವರು. ಅನೇಕ ದಾಸ, ಭಗವದ್ಧಕ್ರರುಗಳ ಚರಿತ್ರೆ ಬರೆದಿದ್ದಾರೆ. 
ಹಾಗೇನೆ. ತಂದೆ. ಮುದ್ದುಮೋಹನವಿಠಲರಿಂದ ಅಂಕಿತ ಹಡೆದು 
ಸಾವಿರದಷ್ಟು ಕೀರ್ತಿನೆಗಳನ್ನು ರಚಿಸಿದ್ದಾರೆ. ಇಲ್ಲಿ ಬಂದಿರುವ ಅವರ 
ಕೃತಿಯಲ್ಲಿ ( ಕ್ರ. ೧೨ ) ಶ್ರೀಗಳಿಗೆ ಸರ್ಪ ಕಾಣಿಸಿಕೊಂಡು ಅದರ 
ಅಜ್ಜೆಯಿಂದ ಗುಪ್ತ ಧನದ ಪತ್ತೆ ಹಿಡಿದ ಪ್ರಸಂಗ ಉಲ್ಲೇಖಗೊಂಡಿದೆ. 


ತಂದೆವರದಗೋಪಾಲವಿಠಲರು ಚಿಕ್ಕ ವಯಸ್ಸಿನಲ್ಡಿಯೇ 
ಹರಿದಾಸರಾಗಿ ಬಾಳಿದವರು. ಧಾರವಾಡ ಜಿಲ್ಲೆಯ ಕುಂದಗೋಳ 
ತಾಲೂಕಿನ ಕಳಸ ಗ್ರಾಮದ ಪಾಟೀಲ / ಗೌಡ ಮನೆತನದವರು. 


ಶ್ರೀ ಸತ್ಯಬೋಧರು ೨೩ 


ಶ್ರೀ ವಾದಿರಾಜ ಯತಿಗಳ ಆತ್ಮಂತಿಕ ಭಕರು. ನೂರಾರು 
ಕೀರ್ತನೆಗಳನ್ನು ರಚಿಸಿದ್ದರೂ ಅಜ್ಜಾತರಾಗಿಯೆ ಉಳಿದಿದ್ದಾರೆ. ಅವರ 
ಕಳಸದ ಮನೆಯಲ್ಲಿರುವ ಹಸ್ತಪ್ರತಿಯಿಂದ ಇಲ್ಲಿಯ ಹಾಡನ್ನು 
ಎತ್ತಿಕೊಂಡಿದೆ. 


ನರಸಿ೦ಹವಿಠಲರ ಕೃತಿಗಳೂ ಇದುವರೆಗೆ ಅಪ್ರಕಟತ. ಅವರು 
ಧಾರವಾಡ ಜಿಲ್ಲೆಯ ಕುಂಚೂರ ಗ್ರಾಮದವರು. ಶಿಕ್ಬಕ 
ವೃತ್ತಿಯಲ್ಲಿದ್ದರೆಂಬ ಅಂಶವೊಂದನ್ನು ಬಿಟ್ಟರೆ ಇನ್ನಾವ ವಿಚಾರವೂ 
ಅವರ ಬಗ್ಗೆ ತಿಳಿದು ಬಂದಿಲ್ಲ. ಸುಮಾರು ೧೩೦ ಹಾಡುಗಳನ್ನು 
ರಚಿಸಿದ್ದು ಅವರ ಮೊಮ್ಯಗನ ಬಳಿ ಇದ್ದ ಹಸ್ತಪ್ರತಿಯಿಂದ ಇಲ್ದಿಯ 
ಮೂರು ಹಾಡುಗಳನ್ನು ತೆಗೆದುಕೊಂಡಿದೆ. “ಬೋಧರ ನೋಡಿರ್ಸೆ' 
ಎಂದು ಮೊದಲಾಗುವ ಹಾಡಿನಲ್ಲಿ ಶ್ರೀಸತ್ಮಬೋಧರನ್ನು ನಾನಾ 
ಬಗೆಯ ವಿಶೇಷಣಗಳಿಂದ ಸ್ತುತಿಸಿದ್ದಾರೆ. ಕ್ರ. ೧೬ರ ಕೃತಿಯಲ್ಲಿ 
ರಾಮದೇವರ ಪೂಜೆಯ ಬಗೆಯನ್ನು ವರ್ಣಿಸಿದ್ದಾರೆ. ಶ್ರೀಗಳು 
ನಿತ್ನಸ್ನಾನ ಮಾಡುತ್ತಿದ್ದ ಬಾವಿಯ ಜಾಗ ಫಟಿಕಾರ ಎನ್ನುವವರ 
ಮನೆತನಕ್ಕೆ ಸೇರಿದ್ದು ನರಸಿಂಹವಿಠಲರು ಅದನ್ನು ಸ್ಥಿರೀಕರಿಸಿದ್ದಾರೆ. 


ಭೀಮೇಶಕ್ಕಷ್ಟ ಮುದಿಕೆಯ ಹರಪನಹಳ್ಳಿ ಭೀಮವ್ವನ ಹೆಸರು 
ಸುಪರಿಚಿತವಾದದ್ದು ಹಲವಾರು ಕ್ಬೇತ್ರಗಳನ್ನು ಸಂದರ್ಶಿಸಿ ಆ ಆ 
ಕ್ಷೇತ್ರದ ದೈವತ ಇಲ್ಲವೆ ಯತಿಗಳನ್ನು ಸ್ತುತಿಸಿದ್ದಾರೆ. ಆ ಮುಂದೆ 
ಬರುವ "ಉದಯರಾಗ'ವನ್ನು ಅದಾರು ರಚಿಸಿದ್ದಾರೆಂಬುದು ಸ್ಪಷ್ಟವಿಲ್ವ 
(ಕ್ರ. ೧೮) ಕೊನೆಯಲ್ಲಿ “"ಶ್ರೀರಂಗನಾಥ' ಎಂಬ ಪದವೇನೊ ಇದೆ. 
ಇದರ ಮೂರನೆಯ ನುಡಿಯಲ್ಲಿ "ಮೂಲರಾಮನನ್ನು ನೋಡಲು 
ದೇವತೆಗಳು ಬಂದಿದ್ದಾರೆ. ಆದ್ದರಿಂದ ಏಳಯ್ಕ ಗುರುವರೇಣ್ಕ' 
ಎಂಬ ಕಲ್ಪನೆ ಚಿನ್ಹಾಗಿದೆ. 


ರಮಾಪತಿವಿಠಲರು ಕರ್ಜಗಿಯ ಸುಪು್ಪಸಿದ್ಧ ದಾಸರಾದ 
ಶ್ರೀದವಿಠಲರ ತಂಗಿಯ ಮಗ. ನರೇಗಲ್ಲ ರಾಮಣ್ಣ ಎನ್ನುವುದು 


ಕ ಹರಿದಾಸರು ಸ್ತುತಿಸಿದ 


ಅವರ ಪೂರ್ವದ ಹೆಸರು. ಸರಕಾರೀ ನೌಕರಿಯಲ್ಲಿದ್ದರು. ಆದರೆ 
ಒಲವೆಲ್ಲ ದಾಸ ಸಾಹಿತ್ಯದ ಕಡೆಗೆ. ಕರ್ಜಗಿಯ ಇನ್ನೊಬ್ಬ ದಾಸರಾದ 
ತೀರ್ಥಪಾದವಿಠಲರಿಂದ ದಾಸದೀಕ್ಷೆ ವಹಿಸಿದರು. ಇಲ್ಲಿ ಬಂದ 
ಅವರ ಹಾಡಿನಲ್ಲಿ (ಕ್ರ. ೨೦), ಶ್ರೀ ಸತ್ಯಬೋಧರ ಜನನ, ಬಾಲ್ಕ 
ಮುಂತಾಗಿ ಹೇಳಿ ಅವರು ರಾತ್ರಿಯ ವೇಳೆ ಶಶಿಯನ್ನು 
ಸೂರ್ಯನನ್ನಾಗಿ ಮಾಡಿ ತೋರಿಸಿದವರೆಂದು ಅಲಂಕಾರಿಕವಾಗಿ 
ವರ್ಣಿಸಿದ್ದಾರೆ. 


“ವೃಂದಾವನ ನೋಡಿರೊ' ಎಂಬ ಹಾಡಿನ ಅಂಕಿತ 
ವಾಸ್ಯವಿಠಲ ಎಂದಿದ್ದರೂ ಅವರು ಪೂರ್ವೋಕ್ತ ಕಲ್ಲೂರ 
ಸುಬ್ಬಣ್ಣದಾಸರೇನಲ್ಲ. ಏಕೆಂದರೆ. ಈ ದಾಸರು ಶ್ರೀಸತ್ಶ್ಯಚಬೋಧರ 
ಅನಂತರ ಪೀಠಸ್ಕರಾಗಿದ್ದ ಯತಿಗಳ ವೃಂದಾವನದ ಪ್ರಸ್ತಾಪ ಮಾಡಿದ್ದಾರೆ. 


ಸಿರಿವಿಠಲ ಅಂಕಿತದ ಕಲಮದಾನಿ ನಾರಾಯಣರಾಯರು 
೨೦ನೆಯ ಶತಮಾನದಲ್ಲಿದ್ದವರು. ದಾಸಸಾಹಿತ್ಯದ ಪುನರುಜ್ಜೀವನ 
ಕಾರ್ಯದಲ್ಲಿ ವಿಶೇಷವಾಗಿ ಶ್ರಮಿಸಿದವರು. ಅವರು ಚದರಿ ಹೋಗಿದ್ದ 
ದಾಸರ ಹಾಡುಗಳನ್ನು ಸಂಗೃಹಿಸಿದರು. ದಾಸಪೀಳಿಗೆಯನ್ನು 
ರೂಪಿಸಿದರು. ಹಿಂದಿನ ಹರಿದಾಸರ ಜೀವನ ವಿವರಗಳನ್ನು 
ಕಲೆಹಾಕಿದರು. ( ಅವರ ಮಗ ಗುರುರಾಯರು “ಹರಿದಾಸರ 
ಕಥೆಗಳು' ಎಂಬ ಹೆಸರಿನಲ್ಲಿ ಪ್ರಕಟಿಸಿದ್ದಾರೆ. ). ೫1/60 0800- 
1785 ೦8 1181104585 ೦೯108/78(8॥೩ ಎಂಬ ಗೃ್ರಂಥರಚನೆಯಲ್ಲಿ 
ಜೊತೆಗೂಡಿದ್ದರು. ಇದೆಲ್ಲಕ್ಕೆ ಮಿಗಿಲಾಗಿ ಸ್ವಯಂ ಕೀರ್ತನೆಗಳನ್ನು 
ರಚಿಸಿದ್ದಾರೆ. ಇಲ್ಲಿ ಬಂದಿರುವ ನಾಲ್ಕು ಹಾಡುಗಳು ಗುರುಗಳ 
ಬಗ್ಗೆ ಅವರಿಗಿದ್ದ ಭಕ್ತಿಭಾವವನ್ನು ಸುವ್ಯಕಗೊಳಿಸುವಂತಿದೆ. ವಿಶೇಷತಃ 
೨೩ನೆಯ ಕ್ರಮಾಂಕದ ಹಾಡಿನಲ್ಲಿ ಗುರುಮಹಿಮೆಯನ್ನು ವಿನೂತನ 
ರೀತಿಯಲ್ಲಿ ಹೇಳಿದ್ದಾರೆ. ಅದನ್ನು ಶ್ರೀಸತ್ಯಬೋಧರಿಗೆ ಅನ್ನಯಿಸಿಯೆ 
ನೋಡತಕ್ಕುದು: 


 ್‌ | ತ 
"ಗುರುವೊಲಿಯೆ ಹರಿಯೊಲಿವ' ಎಂದು ಮೊದಲಿಗೆ ಹೇಳಿ 
“ಒಂದು ವೇಳೆ ಗುರುವು ನಮನ್ನು ರಕ್ಷಿಸುತ್ತ ಇದ್ದರೆ. ಹರಿಯು 
ನಮ್ಮ ಕಡೆ ಗಮನ ಕೊಡುವ ಅಗತ್ಯವಿಲ್ಲ ಇಹದಲ್ಲಿ ಈ ರೀತಿ 
ಗುರುವಿನ ದಯವಿದ್ದರೆ ಪರದಲ್ಲಿ ನಾವು ಹರಿಕೃಪೆಯನ್ನು ಸುಲಭವಾಗಿ 
ನಿರೀಕ್ಷಿಸಬಹುದು. ಒಂದು ವೇಳೆ ಗುರು ನಮ್ಮ ಮೇಲೆ ರುಷ್ಟನಾದರೆ? 
ಆಗ ಹರಿ ನಮ್ಮ ಕಡೆಗೆ ಕಣ್ಣೆತ್ತಿಯೂ ನೋಡನು. ಇನ್ನು ಹರಿಯೇ 
ರುಷ್ಟನಾದರೆ? ಯೋಚನೆ ಬೇಡ; ಆಗ ಗುರುಕರುಣೆ ನಮನ್ನು 
ರಕ್ಷಿಸಬಲ್ಲುದು!' ನಿಜಕ್ಕೂ ಹೃದ್ಯವಾದ ಚತುರೋಕ್ತಿ ಇಲ್ಪಿದೆ. 


ಮುಂದಿನ ಕೀರ್ತನೆಯಲ್ಲಿ ಅವರು ಶ್ರೀ ಸತ್ತಬೋಧರ 
ನಾಲ್ವತ್ತು ವರ್ಷದ ಪೀಠಾರೋಹಣವನ್ನಂತೂ ಪ್ರಸ್ತಾಪಿಸಿದ್ದಾರೆ. ಅನಂತರ 
ಶತಷಷ್ಟಾಬ್ದಿ - ಎಂದರೆ. ೧೬೦ ವರ್ಷ ಕಾಲ ವೃಂದಾವನದಲ್ಲಿ 
ಸ್ಥಿರವಾಗಿ ಉಳಿದು ಆರಾಧನೆಗೊಳ್ಳುತ್ತಿದ್ದರಾಗಿ. ಕಾಣಿಸಿದ್ದಾರೆ. 
ವೃಂದಾವನಸ್ನರಾದ ವರ್ಷ ೧೭೮೩ಕ್ಕೆ ಈ ೧೫೦ ವರ್ಷ ಸೇರಿಸಿದರೆ 
೧೯೪೩ ನೆಯ ಇಸವಿಯು ನಿಷ್ಠನ್ನವಾಗುತ್ತದೆ. ಹೀಗೆ. ದಾಸರ 
ಅರಿವಿಲ್ಲದಂತೆಯೇ ತಮ್ಮ ಈ ಕೃತಿರಚನೆಯ ವರ್ಷವನ್ನು 
ಹೇಳಿದಂತಾಯಿತು! 


ಇದೇ ದಾಸರ ೨೪(ಅ) ಕ್ರಮಾಂಕದ ಹಾಡಿನಲ್ಲಿ ವಿಷ್ಣುತೀರ್ಥ 
ಎಂಬವರ ಹೆಸರಿದೆ. ಅವರು ವಾನಪು್ರಸ್ನರಾಗಿ ಹನ್ನೆರಡು ವರ್ಷ 
ಕಾಲ ಅಡವಿಯ ಏಕಾಂತ ಬಯಸಿ ಇದ್ದರಾದ್ದರಿಂದ ಅವರು 
ಅಡವಿ ವಿಷ್ಣುತೀರ್ಥ ಎಂದೇ ಹೆಸರಾಗಿದ್ದಾರೆ. ಮುನವಳ್ಳಿ ಎಂಬಲ್ಲಿ 
ಹನ್ನೆರಡು ಸಲ ಸುಧಾಪ್ರವಚನ ಮಂಗಳ ಮಾಡಿದ ಮಹನೀಯರಿವರು. 
ಇವರಿಗೆ ಸನ್ಕಾಸಾಶ್ರಮ ಕೊಟ್ಟವರು ಶ್ರೀ ಸತ್ಯವರರು. (೧೭೯೪- 
೯೭) ಆ ಮುಂಚೆ ಶ್ರೀ ಸತ್ಯಬೋಧರನ್ನು ಕಂಡಿದ್ದರು. 


ಹನುಮನಯ್ಯ ಎಂಬ ಮುದ್ರಿಕೆ ಯಾರದು ? ಈ ಹನುಮ 


ಜಿ ಹರಿದಾಸರು ಸ್ತುತಿಸಿದ 


ಕದರ ಮಂಡಲಗಿ ಹನುಮಂತ ದೇವರು ಎಂದೆನಿಸುವುದು. ಅಲ್ಲಿ 
ಇದ್ದ ಭೀಮಾಚಾರ್ಯರೆಂಬವರು ಶ್ರೀಸತ್ಮ್ಶಬೋಧರಲ್ಲಿ ಅಪಾರ 
ಭಕ್ತಿಯುಳ್ಳವರಾಗಿದ್ದರು. ಆದರೆ ಹಾಡುಗಳನ್ನು ರಚಿಸಿದ್ದಾರೆ. - 
"ಕದರುಂಡಲಗಿ ಹನುಮಯ್ಯ' ಎಂಬ ನಿಶ್ಚಿತವಾದ ಮುದ್ರಿಕೆಯಿಂದ. 
ಅಂತೂ ಈ ಹನುಮನಯ್ಕ ಎಂಬುದರ ಬಗ್ಗೆ ವಿವರಗಳಿಲ್ವ 
ಆದರೆ ಬಂದಿದ್ದ ಇಲ್ಲಿಯ ಹಾಡುಗಳು ಚಿನ್ಹಾಗಿವೆ. 


ಈ ನಿಮಿತ್ತದಿಂದ ಭೀಮಾಚಾರ್ಯರ ಬಗ್ಗೆ ಇನ್ನಷ್ಟು 
ವಿವರಗಳನ್ನು ಕೊಡಬೇಕೆನಿಸುವುದು. ಅವರನ್ನು ಹಿರೇ 
ಆಚಾರ್ಯರೆಂದು ಕರೆಯುತ್ತಿದ್ದರು. ಕದರಮಂಡಲಗಿಯ ಹನುಮಪ್ಪನ 
ಸೇವೆಯಲ್ಲಿ ಸದಾ ನಿರತರಾಗಿದ್ದ ಅವರಿಗೆ. ಎಲೆಲ್ಲಿಂದಲೂ ಜಮೀನಿನ 
ದತ್ತಿಗಳು ಬಂದಿದ್ದವು. ಸವಣೂರಿಗೆ ಕದರಮಂಡಲಗಿಯೂ ಹತ್ತಿರದ 
ಊರೇ. ಶ್ರೀಗಳವರ ದರ್ಶನಕ್ಕೆ ಹೋಗುತ್ತಿದ್ದರು. ಆಚಾರ್ಯರ 
ಧರ್ಮನಿಷ್ಠೆ, ಹರಿದಾಸ ಪ್ರವೃತ್ತಿ ಅವರಿಗೆ ತುಂಬಾ ಮೆಚ್ಚಿಗೆಯಾಗಿತ್ತು 
ಶ್ರೀರಾಮದೇವರ ಕಾಲಕ್ಕೆ ಹತ್ತಿರವೇ ಕೂರಿಸಿಕೊಂಡು ತೀರ್ಥಪ್ರಸಾದ 
ಕೊಡುವಷ್ಟು ಆಚಾರ್ಯರಿಗೆ ಪ್ರಾಶಸ್ತವೀಯುತ್ತಿದ್ದರೆಂದು ಪ್ರತೀತಿ. 
ಮಠದಲ್ಲಿಯೇ ಇದ್ದವರಿಗೆ ಆ ಕಾರಣದಿಂದ ಅಸೂಯೆ. ಒಮ್ಮೆ 
ಶ್ರೀಗಳು ಪೂಜೆ ಮುಗೀತಾ ಬಂದ ಕಾಲದಲ್ಲಿ ತಮ್ಮ ಮುಷ್ಟಿಯಲ್ಲಿ 
ಒಂದು ವಸ್ತುವನ್ನು ಮುಚ್ಚಿ “ಇದರಲ್ಲೇನಿದೆ, ಹೇಳಿ ನೋಡುವಾ' 
ಎಂದು ನೆರೆದವರಿಗೆ ಕೇಳಿದರಂತೆ. ಆಗ ಭೀಮಾಚಾರ್ಯರು, 
ನರಸಿಂಹಮುದ್ರಾಂಕಿತ ಸಾಲಿಗ್ರಾಮವೆಂದು ಗುರುತಿಸಿದಾಗ, ಶ್ರೀಗಳು 
ಮುಷ್ಟಿಯನ್ನು ಬಿಚ್ಚಿ ಅಂಗ್ಲೆಯಲ್ಲಿ ಹಿಡಿದರು. ಭೀಮಾಚಾರ್ಯರು 
ಭಾವಪರವಶರಾಗಿ ಬಾಯಿ ತೆರೆದಂತೆ ಕಾಣುವ ನರಸಿಂಹದೇವರನ್ನು 
ಕಲ್ಪಿಸಿ ಈ ಹಾಡನ್ನು ರಚಿಸಿ ಹೇಳಿದರು : 


ಬಾಯಿ ತೆರೆದ ಬಗೆಯೇನೊ ದೇವರ ದೇವ 
ತೋಯದಳ ನೇತ್ತನೇ ನೀಯೆನಗಿದು ಪೇಳೊ ॥। ಪ ॥ 


ಶ್ರೀ ಸತ್ಯಬೋಧರು ದು 


ಅಸುರನ ಉದರವ ಹಸನಾಗಿ ಬಗೆವಾಗ 

ಹಸಿದು ಬಾಯಿ ತೆರೆದೆಯಾ 

ಬಿಸಜಾಕ್ಸ ಭೂಮಂಡಲವು ಬಿಸರೊಳಿದ್ದ 

ಉಬ್ಬಸ್ಸಿಗೆ ಬಾಯಿ ತೆರೆದೆಯಾ || ೧ ॥| 


ಮಡದಿಯ ರೂಪಕ್ಕೆ ಮರುಳಾಗಿ 

ಅದರಿಂದ ಬಿಡದೇ ಬಾಯ ತೆರೆದೆಯಾ 

ದೃಢವಾದ ಪ್ರಹ್ಲಾದನ ಒಡೆಯಾ ರಕ್ಷಿಸು ಎಂಬೊ 
ನುಡಿಗೆ ಬಾಯಿ ತೆರೆದೆಯಾ || ೨ || 


ಗುರು. ಸತ್ಯಬೋಧರಾಯರ ನಿತ್ಕ ಭಜನೆಗೆ 

ಬೆರೆತು ಬಾಯ ತೆರೆದೆಯಾ 

ವರಕದರುಂಡಲಗಿ ಹನುಮಯ್ಯನೊಡೆಯನೇ 

ಕರವ ಮುಗಿವೆ ಬಾಯ ಮುಚ್ಚು ಕರುಣಿಸಿ || ೩ || 


ಹನುಮೇಶವಿಟ್ಟಲರ ಬಗ್ಗೆ ಒಂದಿಷ್ಟು ಮಾಹಿತಿ ಲಭ್ಯವಿದೆ. 
ಅವರು ಮೂಲತಃ ಹಾವನೂರಿನ ಬುರ್ಲಿ ಮನೆತನದ ವೆಂಕಟೇಶ 
ನಾಯಕರು. ಹತ್ತಿರದ ಗುತ್ತಲದಲ್ಲಿ ರಾಘವೇಂದ್ರಸ್ವಾಮಿಗಳ ವೃಂದಾವನ 
ಸ್ಥಾಪಿಸಿದ್ದಾರೆ. ಕೋರ್ಟಿನಲ್ಲಿ ಕಾರಕೂನರಾಗಿ ವೃತ್ತಿಜೀವನ ನಡೆಸಿದ್ದರೂ 
ಹರಿದಾಸ ಪ್ರವೃತ್ತಿಯನ್ನು ಮೈಗೂಡಿಸಿಕೊಂಡು ಬೇರೆ ಊರುಗಳಲ್ಲಿ 
ಹಾಡುತ್ತಿದ್ದದು. ಅವರು ರಚಿಸಿದ ಕೃತಿಗಳು ಮುದ್ರಣಗೊಡಿವೆ. 
ಕೆಲವು ಶ್ರೀ ಸತ್ಯಬೋಧರನ್ನು ಕುರಿತೇ ಇವೆ. ಒಂದರಲ್ಲಿ ಅವರು, 
ಸ್ವಾಮಿಗಳು ೧೯ ವರ್ಷ ಸಂಚಾರದಲ್ಲಿ ಕಳೆದರೆಂದೂ ಅನಂತರದ 
೨೧ ವರ್ಷಗಳನ್ನು ಸವಣೂರಲ್ಲಿಯೆ ಹೆಚ್ಚಾಗಿ ಕಳೆದರೆಂದೂ 
ಕಾಣಿಸಿದ್ದಾರೆ. (ಕ್ರ. ೩೧). ಒಂದು ಮಂಗವು ಸ್ವಾಮಿಗಳ ಹತ್ತಿರ 
ಬಂದು ಕೂಡುತ್ತಿತ್ರಪ್ಟೆ. ಅದರ ಪೂರ್ವಜನ್ಮದ ಹೆಸರು. "ಸೊನ್ನೆ 
ರಾಮಾಚಾರ್ಯ' ಎಂಬುದಾಗಿ ಹನುವೇಶವಿಠಲರು ಹೇಳುತ್ತಾರೆ. 
(ಬೇರೆಡೆ ಕೋನೇರಿಯಾಚಾರ್ಯ ಎಂದು ಬಂದಿದೆ) 


ಹರಿದಾಸರು ಸ್ತುತಿಸಿದ 


೩. ಲೌಕಿಕರು 


೨೮ 


ಮುಂಡರಗಿಯ ಹರಿಸರ್ವೋತ್ತಮಚಾರ್ಯರು ಆ ಭಾಗದಲ್ಲಿ 
ಸುಪ್ರಸಿದ್ಧ ಕೀರ್ತನಕಾರರೆಂಬುದಾಗಿ ಹೆಸರು ಮಾಡಿದ್ದರು. ತಮ್ಮ 
ಕಾರ್ಯಕ್ರಮದ ಪ್ರಾರಂಭದಲ್ಲಿ ಅವರು ಶ್ರೀ ಸತ್ಮಬೋಧ 
ಸುಪ್ರಭಾತವನ್ನು ಹೇಳುತ್ತಿದ್ದರಂತೆ. ( ಕ್ರ. ೩೧ ) ಆದರೆ ಅದನ್ನು 
ರಚಿಸಿದವರು ಅವರ ಮಗ ಸುಶೀಲೇ೦ದ್ರ. ಈ ಉದಯರಾಗವು 
ಭಾವಪೂರ್ಣವಾಗಿ ಮೂಡಿಬಂದಿದೆ. 


ಸು.ರಂ.ಎಕ್ಕು೦ಡಿಯವರಂತೂ ಖ್ಶಾತನಾಮ ಕವಿಗಳು. ಅವರ 
ಹಲವಾರು ಭಾವಗೀತಗಳು ಸಂಕಲನರೂಪದಲ್ಲಿ ಪ್ರಕಟತವಾಗಿವೆ. 
ಅವರ ಒಂದು ಸಂಕಲನಕ್ಕೆ ಕೇಂದ್ರ ಸಾಹಿತ್ಮ ಅಕಾಡೆಮಿಯ ಅಖಿಲ 
ಭಾರತ ಮಟ್ಟದ ಪುರಸ್ಕಾರ ದೊರೆತಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 
ಶಾಲಾ ಶಿಕ್ಷಕರಾಗಿದ್ದರು. ಈಚೆಗೆ ತೀರಿಕೊಂಡರು. ಇಲ್ಲಿ ಬಂದಿರುವ 
ಸತ್ಯಬೋಧ ಸ್ತುತಿಪರ ಕವನ ( ಕ್ರ. ೩೨) ಹೊಸಗನ್ನಡ ರಚನೆಯಾಗಿ 
ವಿಶಿಷ್ಟತೆಯಿಂದ ಕೂಡಿದೆ. 


ಇನ್ನುಳಿದ ವರಹವಿಠಲಾಂಕಿತ ಹಾಡುಗಳ ಹಿಂದೆ ಮೋಜಿನ 
ಪ್ರಸಂಗವಿದೆ. ಭಜನೆಯ ಹಾಡು ಹೇಳುವುದಾದರೆ ಅವುಗಳಿಗೆ 
ಮುದ್ರಿಕೆ ಇರಬೇಕು. ಮುದ್ರಿಕೆ ಇಲ್ಲದ ಹಾಡುಗಳನ್ನು ಹೇಳಬಾರದೆಂಬ 
ಪರಿಪಾಠವಿದೆ. ಆದರೆ “ಒಳ್ಳೆಯ ಧಾಟಯ ಬೇರೊಂದು ಹಾಡು 
ಇದ್ದರೆ. ಅದೇ ಧಾಟಿಯಲ್ಲಿ ನಮ್ಮ ಸತ್ಯಬೋಧರ ಸುತಿಯುಳ್ಳದನ್ನು 
ನಾವೇ ರಚಿಸಬಹುದಲ್ಲವೆ; ಅದಕ್ಕೆ ಯಾವುದೋ ಒಂದು ವಿಠಲಾಂಕಿತ 
ಮುದ್ರಿಕೆ ಇರಿಸಿದರಾಯಿತು!' ಈ ಹಿನ್ನೆಲೆಯಲ್ಲಿ ರಚಿತವಾದ ಕೆಲವು 
ಹಾಡುಗಳು ಲೌಕಿಕರವೇ ಎಂದು ಬಗೆಯತಕ್ಕುದು. 


ಚರಿತ್ರಾತಕ ಕವನಗಳು ಎಂಬುದರಡಿಯಲ್ಲಿ ಬಂದ ಪ್ರಸನ್ನ 
ಶ್ರೀನಿವಾಸರ ಸತ್ಯ್ಮಬೋಧ ಚರಿತ್ರೆ ಹಲವಾರು ದೃಷ್ಟಿಗಳಿಂದ 


ಶ್ರೀ ಸತ್ಯಬೋಧರು ೨೯ 


ವಿಶಿಷ್ಟವಾದದ್ವು ಮೊದಲನೆಯದು ಈ ದಾಸರು ತಮಿಳುನಾಡಿನಲ್ಲಿಯೆ 
ಇದ್ದವರು; ಮನೆ ಮಾತು ಕನ್ನಡವಾದರೂ ಕನ್ನಡದಲ್ಲಿ ಶಿಕ್ಷಣವನ್ನು 
ಪಡೆಯದೇ ಮನೆತನದ ಮಾಧ್ವ ಸಂಸ್ಕಾರ ಬಲದಿಂದ ನೂರಾರು 
ಹಾಡುಗಳನ್ನು ರಚಿಸಿದವರು. ಇನ್ನೊಂದು ವಿಶೇಷವೆಂದರೆ ೨೦ಕ್ಕೂ 
ಮೇಲ್ದಟ್ಟು ಮಾಧ್ವಯತಿಗಳ ಸ್ತುಶಿಪರ ಕೀರ್ತನೆಗಳನ್ನು ರಚಿಸಿದ್ದಾರೆ. 
ಅವರ ಮತೊಂದು ವಿಶೇಷವೆಂದರೆ ಅವುಗಳಲ್ಲಿ ಶ್ರೀ ರಾಘಣೇಂದ್ರರನ್ನು, 
ಶ್ರೀ ಸತ್ಯಬೋಧರನ್ನು ಕುರಿತು ರಚಿಸಿದವುಗಳು ದೀರ್ಫ್ಥವಾಗಿವೆ. 
ಇಲ್ಲಿ ಬಂದ ಕೃತಿಯು ಆ ಮಾದರಿಯದು. ಗದ್ಮದೋಪಾದಿಯಲ್ಲಿಯೂ 
ಅದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. (ಕ್ರ. ೩೭) 


ಶ್ರೀ ಕೀಶವಾಚಾರ್ಯ ಶ್ರೀನಿವಾಸಾಚಾರ್ಯ ಕಟ್ಟಿ ಅವರು 
ರಚಿಸಿದ ಕೃತಿಯ ಪವೈಶಿಷ್ಟವೆಂದರೆ ಅದು ದಂಡಕರೂಪದಲ್ಲಿದ್ದು 
ಹಾಡುವುದಕ್ಕೆ ಅನುಕೂಲವಾಗಿದೆ. ಅದಕ್ಕಗಿ ಬೇರೆ ಪ್ರಸಿದ್ಧ ಹಾಡುಗಳ 
ಧಾಟಿಯನ್ನು ಉಲ್ಲೆಖಿಸಿದ್ದಾರೆ. ಜೊತೆಗೆ ವಚನ, ಎಂದರೆ 
ಗದ್ಮರೂಪವೂ ಅಲ್ಲಲ್ಲಿ ಕಾಣಿಸಿಕೊಂಡಿದೆ. . ಶ್ರೀ ಸತ್ಯಬೋಧರು 
ಸವಣೂರಿನ ಮುಸಲ್ಮಾನ್‌ ಪರಿವಾರ ಮಧ್ಯದಲ್ಲಿ ಇದ್ದರಾದ್ದದಿಂದ 
ಒಂದು ಹಾಡಿನಲ್ಲಿ ಅಲ್ಲಾ ಮುಲ್ಲಾ ಹಸನ್‌, ಅಚ್ಛಾ ಮುಂತಾದ 
ಶಬ್ದಗಳನ್ನು ಮೋಜಿಗಾಗಿ ತಂದದ್ದಿದೆ. (ಕ್ರ.೩೮) 


ಕೊನೆಯದು ದಿ। ಶಿವರಾವ ಡಬೀರರದು. ಹುಬ್ಬಳ್ಳಿಯಲ್ಲಿ 
ಸ್ಮಾಯಿಯಾಗಿದ್ದ ಅವರ ಮನೆತನವು ಮೊದಲಿನಿಂದಲೂ 
ಶ್ರೀಸತ್ಯಬೋಧರ ಶಿಷ್ಕತ್ವ ವಹಿಸಿದ್ದಿತು. ಶಿವರಾಯರು ವೃತ್ತಿಯಲ್ಲಿ 
ಉದ್ಯಮಿಗಳು. ಆದರೆ ಷಟ್ಪದಿಯಲ್ಲಿ ನಿರರ್ಗಳವಾಗಿ ಕವನಿಸಿದ್ದುದು 
ಯಾರನ್ನೂ ಅಚ್ಚರಿಗೊಳಿಸುವಂತಹದು. 


ಇಲ್ಲಿಯ ೪೦ ಕೀರ್ತನೆಗಳ ವಿಷಯ ಒಂದೇ. ಅದುವೆ 
ಶ್ರೀಸತ್ಮ್ಯಚೋಧ ಯತಿವರೇಣ್ಮ್ಕರ ಮಹಿಮಾ ವರ್ಣನೆ. ಆದರೆ 


೩೦ ಹರಿದಾಸರು ಸ್ತುತಿಸಿದ 


ಒಬ್ಬೊಬ್ಬರೂ ಹೇಳುವ ರೀತಿ - ಬೇರೆಯಾದದ್ದೇ ಆಗಿದೆ. ಇಷ್ಟಕ್ಕೂ 
ಗುರುವರ್ಯರನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುವುದು, ನೆನೆಯುವುದು 
ಶ್ರೇಯಸ್ಕರವೇ ತಾನೇ. 


ಇಲ್ಲಿರುವ ಹಾಡುಗಳಿಗೆ ರಾಗ ತಾಳ ಹೇಳಿಲ್ಲವಾದರೂ, 
ತಮತಮಗೆ ಪರಿಚಿತವಿರುವ ಧಾಟಗಳನ್ನು ಅನ್ನಯಿಸಿ, ಹಾಡುವುದಕ್ಕೆ 
ಯತ್ನ ಮಾಡಿದರೆ. ಈ ಸಂಕಲನದ ಉಪಯುಕ್ತತೆ ಹೆಚ್ಚಿದಂತೆ 
ಆಗುವುದು. 


- ಶ್ರೀ.ಹಾ. 





ಶ್ರೀ ಸತ್ಯಬೋಧರು ೩೧ 


೩. ಶ್ರೀ ಸತ್ಯಬೋಧ ಸ್ತುತಿಪರ ಹಾಡುಗಳು 


೧ 


ನುತಿಸಿ ಬೇಡುವೆ ವರವ ಕರವ ಮುಗಿದು 
ಸತತ ಲಕುಮೀಪತಿಯ ಭಕುತಿ ಒಂದೇ ಇರಲಿ || ಪ ॥| 


ಮದನಶರತಿಮಿರಾರ್ಕ ಸೃಜನವಾರ್ಧಿಗೆ ಪೂರ್ಣ 

ವಿದು ಮಂಗಳಗಾತ್ರ ಬಲು ಸುಲಭ 

ಬುಧನಾಗಿ ಶಿಷ್ಕರ್ಗೆ ಸುಧೆಯ ಪೇಳುವ ಮೌನಿ 
ಎದುರಿಲ್ಲ ನಿಮಗೆಲ್ಲಿ ಗುರುವೆ ಸುರತರುವೆ || ೧ || 


ಅಂದವಾದಾ ಕಾವ್ಕ ಸಾಮರ್ಥ್ಯಧೀರುವೆ 

ಮಂದಹಾಸದಿ ನೋಳ್ಪ ಭಕುತ ಜನರ 

ಒಂದೊಂದು ಪದಾರ್ಥ ಹಿಡಿವ ಗಂಟಲ ರಾಹು 
ನಂದತೀರ್ಥರಮತಕೆ ಕೇತುಸ್ಥಾನೀಯ ನಿತ್ಕ ಆ 1 


ವಾದಿಗಳೆದೆಯ ಶೂಲ ಸತೃಪ್ರೀಯ ಕರಜಾತ 
ಸಾಧುಸಜ್ಜನಗೇಯ ಸತ್ಯಬೋಧ 

ಮೋದಿ ಹಯವದನರಾಮ ವಿಜಯವಿಟ್ಠಲ - 
ನಾದಿದಿದ್ಳೆವವೆಂದು ಎಣಿಸುವ ಜಪಶೀಲಾ || ೩ || 


೩೨ 


ಹರಿದಾಸರು ಸ್ತುತಿಸಿದ 


ಹ 


ಮಾರಮದ ಘನ ಸಮೀರ ಮದ್ವಮತೋದ್ಧಾರ, 
ಶುಭಗುಣಸಾಗರ 
ಧೀರ ಶ್ರೀಸತ್ಶಬೋಧಾರ್ಯ ಗುರು ಕರುಣದಲಿ 
ವೈರಿವರ್ಗವ ಗೆಲಿದು ಧಾರುಣೀಯೊಳು ಮೆರೆದೆ ।। ಪ ॥। 


ಮುನಿ ನಿಮ್ಮ ಮಹಿಮೆಯನು ತಿಳಿಯದಲೆ ದಂಡೆತ್ತಿ 
ಮನಸಿಜನು ಬರಲು ಕೇಳಿ ತಾಳೀ 

ಫನ ಮಹಿಮ ಸತ್ಯಪ್ರಿಯ ಮುನಿ ಕರುಣ ದೃಢ ಕವಚವನು 
ಧರಿಸಿ ಧೀರನಾಗೀ ಸಾಗೀ 

ಮನಜಯಾದ್ಯಷ್ಟಾಂಗ ಯೋಗ ಸಾಧನ ಬಲದಿ ಮಣಿಯದಲೆ 
ಮಾರ ಮಲೆತೂ ಕಲೆತೂ 

ಪ್ರಣವಾದಿ ಮಂತ್ರ ಪ್ರತಿಪಾದ್ಕ ಮೂರ್ತಿಗಳ ಚಮೂಪನ ಮಾಡಿ 
ಅರಿವ್ರಾತ ಹಣಿದು ಓಡಿಸಿದ ಸಮ || ೧ ॥ 


ಕುಸುಮಾಸ್ತಾನಂಗನಾಗಲು ನೋಡಿ ಉಡುಶಿಮವನೆಸಗಿ 
ನಭ ಕೈದಿ ನಿಂದಾ ಮಂದಾ 
ಶ್ಚಸನ ಮೆಲ್ಲನೆ ವನಕೆ ಪೋದ ವಸಂತ ರುಷ" [ಮೀನು] 
ಮಕರಿ ಜಲದೊಳಡಗೀ ನಡುಗೀ 
ಎಸೆವ ಶುಕ ಪಿಕ ಸಮೂಹಗಳಂಜಿ ಬಾಯ್ದಿಡುತ ದಶದಿಶೆಗಳಲ್ಲಿ 
ಯಶೋನಿಧಿಯೆ ಕೂಗೀ ಸಾಗೀ 441] 


ಮಾರನಪಜಯ ಕಂಡು ಕ್ರೋಧಾದಿ ವರ್ಗಗಳು 
ದೂರದಲಿ ನಿಂದು ನಮಿಸೀ ಗಮಿಸೀ 
ವೀರ ಕರ್ಣನು ತನ್ನ ಮೀರ್ದ ತ್ಕಾಗವ ಕಂಡು 
ಸಾರ್ದ ರವಿಮಂಡಲವನೂ ತಾನೂ 
ಧೀರ ನಿಮ ಪಾಂಡಿತ್ಕ ಕಂಡು ಶೇಷ ಶಿರ ಬಾಗಿ 
ಧಾರುಣಿಯ ಕೆಳಗೆ ನಡೆದಾ ಬಿಡದಾ 
ಶ್ರೀರಾಮ ವ್ಯಾಸ ಗೋಪಾಲವಿಠ್ಕಲನಂಘಿ; ಆರಾಧಕರೆ 
ನಿಮ್ಮ ಚಾರು ಚರಣಕೆ ನಮಿಷೆ || ೩ ॥| 


ಶ್ರೀ ಸತ್ಯಬೋಧರು ೩೩ 


೩ 


ಆವನೆದರು ಮೂರ್ಜಗದೊಳು ಲೋಕ 
ಪಾವನ ಗುರು ಸತ್ಮಬೋಧಯತಿೀಂದ್ರಗಿನ್ನ ಫ.. 


ಬಹು ಸುಂದರ ಸೀತಾರಫುಪತಿ ಪಾದ 

ನಳಿನಯುಗ್ಯವ ಪೂಜಿಪ ಯತಿ, ಎಮ- 

ಗೊಲಿದು ಪಾಲಿಸುವನು ಸನ್ಮತಿ ಈ 
ಜಲಜಭವಾಂಡದೋಳ್‌ ತುಂಬಿರೆ ಕೀರುತಿ || ೧ 1 


ಹೀಳಿಗೆ ರಾಮ ದಿಗ್ವಿಜಯರಾಮ, ಸಿರಿ 

ಲೋಲ ವಿಟ್ಕಲ ರಾಮ ವ್ಯಾಸಕೂರುವು, ಕಮ- 

ಲಾಲಯ ದೇವಿಯ ಸಿರಿನಾಮದಿಂದ 

ವಾಲಗವೀಯುವ ಗುರುಸಾರ್ವಭೌವಗೆ || ೨ || 


ಯತಿವರ ಸತ್ಯಪ್ರಿಯರ ಕರ 
ಶತಪತ್ರಭವ ಭಕ್ತರಾಧಾರ ಮನ್‌- 

ಮಥನ ಮಾರ್ಗಣ ಗೆದ್ದ ಗಂಭೀರ ರತಿ- 

ಪತಿ ಪಿತ ಮೋಹನವಿಟ್ಕಲ ಕಿಂಕರಗೆ ಇನ್‌[ನ್ನು] || ೩ || 


ಶ್ರೀ ಮೋಹನದಾಸರು ಒಂದು ಕೋಲು ಹಾಡನ್ನು ರಚಿಸಿದ್ದು 
ಶ್ರೀಹರಿಯಿಂದ ಆರಂಭಿಸಿ ಅವರೋಹಣ ಕ್ರಮದಲ್ಲಿ ದೇವ - ಗುರುಗಳನ್ನು 
ಸ್ತುತಿಸಿದ್ದಾರೆ. ಅವುಗಳಲ್ಲಿ ೫೬ನೆಯದು ಸತ್ಯಬೋಧರನ್ನು ಕುರಿತಿದೆ : 


ಸತ್ಯಬೋಧರೆಂಬ ಸದ್ಗುರು ಚರಣವ 
ಚಿತ್ರದೊಳಿಟ್ಟು ಚರಿಸುವ ಕೋಲೆ 
ಚಿತ್ತದೊಳಿಟ್ಟು ಸಿಸಿ ನಾ ಪೇಳ್ದೆನು 
ಚಿತ್ತದೊಲ್ಲಭನ ಚರಿತೆಯ ಕೋಲೆ ॥ 


೩೪9) 


ಹರಿದಾಸರು ಸ್ತುತಿಸಿದ 


೪ 


ನಾ ಧನ್ಯನಾದೆನಿಂದು ಸತ್ಯ- 
ಬೋಧರಾಯರ ದಿವ್ಯಪಾದ ಕದುಲವ ಕಂಡು ॥| ಪ ॥ 


ಹಿಂಗಿದವಖಿಲ ದೋಹಂಗಳು ಈ ಮುನಿ- 

ಪುಂಗವರಂಫಿ, ಸಂದರುಶನದಿ 

ಗಂಗಾದಿ ತೀರ್ಥ ಭುಜಂಗಾದ್ರಿ ಮೊದಲಾದ 

ತುಂಗಯಾತ್ರಾ ಫಲವು ಸಮನೆನಿಸಿತು || ೧ 1 


ದಾವ ಮುನಿಗಳೊ ದಾವ ದೇವತೆಗಳೊ 

ದಾವರು ಬಲ್ಹರು ಇವರ ಮಹಿಮೆ 

ಸೇವಿಪ ಜನರ ಕೃಪಾವಲೋಕನದಿಂದ : 

ಪಾವನಮಾಡುವ ಕೋವಿದಾರ್ಯರ ಕಂಡು || ೨ || 


ಸೀತಾರಮಣ ಜಗನ್ನಾಥವಿಟ್ಕಲರೇಯ 

ಭೂತಳದೊಳು ಈ ಮಹಾತ್ಮರನು 

ಪ್ರೀತಿಯಿಂದಲಿ ತಾ ಸೃಜಿಸಿದ ಜಗದಿ ಪು- 

ನೀತರ ಮಾಡಲು ತಾ ತಕ್ಷಣದಿ || ೩ || 


೫ 


ಪ್ರತಿಗಾಣೆ ನಿಮ್ಮ ಮಹಿಮೆಗೆ ಸತ್ಯಬೋಧ 
ಯತಿಕುಲವರನೆ ನಿತ್ಕ ಪ 


ತುತಿಸಿ ವಂದಿಸುವೆ ತಾವಕರೊಳಗೆಣಿಸೊ ಆ- 
ರ್ಥಿಪ ಜನ ಚಿಂತಾಮಣಿ, ಸತ್ಕರುಣೀ ![ಅಪ ॥ 


ಶ್ರೀ ಸತ್ಯಬೋಧರು 


ಶ್ರೀನಿವಾಸನ ಗುಣ ಸಾನುರಾಗದಲಿ ವ್ಕಾ- 
ಖ್ಯಾನ ಪೇಳುವ ಕಾಲದಿ 

ಶ್ವಾನರೂಪದಿ ಪವಮಾನ ಜನರ ಮುಂದೆ 
ಕಾಣಿಸಿಕೊಂಡನಂದು, ತಾ ಬಂದು 


ಬವರಗೋಸುಗ ಬಂದ ಯವನಾಧಿಪತಿ ನಿಮ್ಮ 
ಸುವಿಚಿತ್ರ ಮಹಿಮೆ ಕಂಡು 

ಪ್ರವಿತತನಾಗಿ ಕಷ್ಟವ ಕೊಟ್ಟು ನಮಿಸಿದ 

ಕವಿ ಅಲವಾ ವಿಭವಾ ಸುಭವಾ 


ಇವರು ದೇವಾಂಶರೆಂದರುಪುವಗೋಸುಗ 
ದಿವಿಜ ತರಂಗಿಣಿಯು ಶಿವನಂಗ ಭೂರುಹ 
ಮೂಲ ಭಾಗದಲ್ಲಿ ಉ- 

ದೃದಿಸಿ ಕಂಗೊಳಿಸಿದಳೂ, ಕೃಪಾಳು 


ಸ್ಡಾಂತಸ್ಥ ಮುಖ್ಯಪ್ರಾಣಾಂತರಾತಕ್ರ ಭಗ- 
ವಂತನಂಫಿಕಮಲಾ 

ಸಂತತ ಸರ್ವತ್ರ ಚಿಂತಿಸುತಿಪ್ಪ ಮ- 
ಹಂತರಿಗೇನಚ್ಚರಾ ವಿಚಾರಾ 


ಮರುತ ಮತಾಬ್ಧಿ ಚಂದಿರ ಚಾರು ಚರಿತ ಭೂ- 


ಸುರವರ ಸನ್ನುತನೇ 
ಪರಮ ಪರುಷ ಜಗನ್ನಾಥವಿಟ್ಕಲ ನಿಮ್ಮ 
ಪರಿಪರಿ ಮಹಿಮೆ ಎಲ್ಲಾ ತಾ ಬಲ್ಲಾ 


೩೫9 


ದೆ 


|| ೪ 


೩೬ 


ಹರಿದಾಸರು ಸ್ತುತಿಸಿದ 


ಶ್ರಿ 


ವಾದಿವಾರಣ ಪ೦ಂಚವದನ ಸತ್ಯಬೋಧ 
ಸದ್ಗುರು ಜಿತಮದನ | 


&( 


ಬಾದರಾಯಣ ರಾಮ ವೈದೇಹಿ ಚರಣಾಬ್ಹಾ- 
ರಾಧಕನೆನಿಪ ಸಮೋದವಿತ್ತು ಕಾಯಬೇಕೊ ।(ಅಪ। 


ಶ್ರೀಮದ್ದವಾರಿಧಿ ಸೋಮ ದ್ವಿಜೋತ್ತಮ ಸದ್ಗುಣ ಗಣಧಾಮ 

ಕಾಮಿತಜನಕಲ್ಪ ಭೂಮಿಜ ವಿಬುಧ ಸು- 

ಪ್ರೇಮಿ ಸಂಯಮಿ ಕುಲೋದ್ಧಾಮ ದಯಾಂಬುಧೇ 

ಗೋಮನಿವಲ್ಲಭನ ಪದಯುಗ 

ತಾಮರಸವನು ದಿನದಿ ಬಿಡದಲೆ 

ನೇಮದಿಂದಲಿ ಭಜಿಸುತಿಪ್ಪ ಮಹಾಮಹಿಮ ನಿನ್ನ ತುತಿಸ ಬಲ್ಲನೆ 
೧! 


ದೀನಜನರ ಬಂಧು ನಿನ್ನ ಪಾದ- 

ಕಾನಮಿಸುವೆ ಸುಪ್ರಸನ್ನ ದಾನಮಾನಗಳಿಂದ 

ಜ್ಞಾನಿ ಜನರ್ಗೆ ಆನಂದಪಡಿಸುತ್ತ ಸಾನುರಾಗದಿ ನಿತ 
ಶ್ರೀನಿಕೇತನನ ಪರಮ ಕಾರು- 

ಣ್ಕಾ ನಿವಾಸಸ್ಥಾನನೆನಿಪ ಮಹಾನುಭಾವ 
ಭವತ್ನದಾಂಭೋಜಾಣುಗರ ಅಣುವೆಂದು ಪಾಲಿಸು ॥1 ೨ | 





ಸತ್ಯಪ್ರಿಯರ ಕರಕಮಲಾ 

ಜಾತ ನಿತ್ಕ ನಿರ್ಜಿತ ಘೋರಶಮಲಾ 

ಚಿತ್ತಜಪಿತ ಜಗನ್ನಾಥವಿಟ್ಕಲನ್ನ 

ಚಿತ್ತಾನುವೃತ್ತಿಗಳಂತೆ ಸಂತೈಸುತ್ತಾ 

ಅತ್ಯಧಿಕ ಸಂತೋಷದಲಿ ಪ್ರತ್ಕರ್ಥಿಗಳಿಗುತ್ತರಿಸಿ ಮಿಗೆ ಪುರು- - 


ಷೋತ್ತಮನೆ ಪರನೆಂದು ಡಂಗುರವೆತ್ತಿ ಹೊಯ್ಸಿ ಕೃತಾರ್ಥನೆನಿಸಿ 


|| ೩ । 


ಶ್ರೀ ಸತ್ಯಬೋಧರು 


ಕ್ಷ 


ಮರೆಯದಿರು ಮರೆಯದಿರು ಮೂಲರಾಮಾ 
ಗುರುಸತ್ಯಚೋಧಾರಗೊಲಿದ ರಘುರಾಮಾ 


ವನವನಂಗಳ ತಿರುಗಿ ಹಣ್ಣು ಹಂಪಲ ಮೆದ್ದು 
ದಣುವಾದ ಪಾಡು ನಿನಗರಿವಿಲ್ಲವೆ 

ದಿನದಿನದಿ ಚಿತ್ರ ವೈಚಿತ್ತದ ಭೋಜ್ಯಗಳನ್ನು 
ಕ್ಷಣಕ್ಪಣಕೆ ಕೈಕೊಂಬ ಫನಗರುವದಿಂದೆನ್ನ 


ನಾರು ವಸ್ತ್ರವನುಟ್ಟು ತಲೆ ಜಡೆಗಟ್ಟಿದ್ದು 
ತೋರದ್ದೋಗಿಹುದೇನೊ ನಿನ್ನ ಮನಕೆ 

ಮೇರೆ ಇಲ್ಲದ ಪದಕ ವಜ್ರಿ ಮಣಿ ಮುಕುಟದಾ 
ಭಾರವನು ನೀ ವಹಿಸಿ ಬಹು ಬಿಂಕದಿಂದೆನ್ನ 


ಹೆಂಡತಿಯ ಕಳಕೊಂಡು ಕಂಡ ಕಂಡರಿಗೆ 
ಅಂಡಲೆದ ಮಾತುಗಳ ಅನ್ನಲ್ಯಾಕೆ 

ಮಂಡಿತಾಭರಣದಿಂದೆಡದಲ್ಲಿ ಶ್ರೀಸತಿಯ 
ಕಂಡು ಸುಖಬಡುವಂಥ ಸೌಭಾಗ್ಯದಿಂದ 


ಅರ್ಭಕನ ತೆರದಂತೆ ದರ್ಭದ್ದಾಸಿಗೆ ಮೇಲೆ 
ಗುಬ್ಬಿಯಂದದಿ ಮಲಗಿದನು ಮರೆತೆಯಾ 
ಲಭ್ಯವಾಗಿಹ ಹೇಮ ತೊಟ್ಟಿಲೊಳು ಮಲಗೀಗ 
ಉಬ್ಬಿ ಉತ್ಸಾಹದಿಂ ಪೂಜೆಗೊಳ್ಳುತಲೆನ್ನ 


ನಮ್ಮ ಗುರುಗಳು ನಿನಗೆ ಈ ಪರಿಯಲುಪಚಾರ 
ಘಮ್ಮನೆ ಮಾಡಲು ಫನತೆಯಿಂದಾ 

ನಮ್ಮ ಸಾಕದೆ ಇನಿತು ದೂರ ನೋಳ್ಪ್ಟುದು ನಿನಗೆ 
ಧರ್ಮವಲ್ಲವೊ ಸ್ವಾಮಿ ದಯದಿಂದ ನೋಡೆನ್ನ 


೩೭ 


ಕಿ 


೪ 


೫% 


ಹರಿದಾಸರು ಸ್ತುತಿಸಿದ 


ಈಗಲೀ ಸತ್ಯಬೋಧರ ಬಳಿಯಲಿರಲಾಗಿ 
ನೀಗಿ ಹೋಯಿತು ನಿನ್ನ ಪಡಿ ಪಾಟಲು 
ಆಗೀಗ ಎನ್ನದಲೆ ಕ್ಪಣಕ್ಟಣಕು ಕೈಕೊಂಬ 
ಭೋಗ ಬಡುವದು ಮೊದಲಿಗಿದ್ದಿಲ್ಲವೆಂದೂ 


ಸಾಕಾರ ರೂಪ ಸರ್ವೊೋತ್ತಮನೆ ವೈಕುಂಠ 
ಬೇಕಾಗಲಿಲ್ಲವೇ ಈ ಭಾಗ್ಯಕೆ 

ಯಾಕೆ ತವ ಭಕುತನ ನಿರಾಕರಿಸುವದು ದೇವ 
ಶ್ರೀಕಾಂತ ಸಲುಹೆನ್ನ ವ್ಯಾಸವಿಠ್ಶಲರೇಯ 


ನಂಬಿದೆ ನಿನ್ನ ಶ್ರೀಗುರುಪೂರ್ಣ 
ಬೆಂಬಿಡದಲೆ ನೀ ಕಾಯಬೇಕೆನ್ನ 


ಸತ್ಯಪ್ರಿಯರತಿಪ್ರೀತಿ ಕುಮಾರ 
ಸತ್ತ ಸನಾತನೀ ಸತ್ಯಬೋಧ ಗುರು 


ನಿತ್ಕ ಸತ್ಯವ್ರತ ಭೃತ್ಯಮನೋರಥ 
ಅತ್ತಂತ ಹರುಷದಿ ಇತ್ತ ಸನ್ಮತಿ ಯತಿ 


ಶ್ರೀದವಿಟ್ಠಲನ ಪಾದ ಮಧುಪ ನಿತ್ಕ 
ಸಾಧುವರ್ಯ ಕೃಪಾ ಸಾಗರಾ ಸತತ : 


ಪ 


೧ 


ಶ್ರೀ ಸತ್ಯಬೋಧರು ೩೯ 


೯ 


ಸತ್ಯಬೋಧರಾಯಾ ಪಾಲಿಸೋ ಭೃತ್ಯಜನರ ಪ್ರೀಯಾ 
ನಿತ್ಯದಲಿ ತುತಿಪೆ. ಮನದೊಳು 
ಚಿತ್ತಜಪಿತನಲಿ ಉತ್ತಮ ಮತಿ ಕೊಡು || ಪ ॥| 


ಸೂರಿ ಜನರ ವಂದ್ಕ ಈ ಭವವಾರಿಧಿಯೊಳು ನೊಂದೆ 
ಆರಾತ ಜನರಿಗೆ ತೋರಿಸಿ ಹರಿಯನು 
ಕೀರುತಿಯಲಿ ಸುವಾರುತೆ ಪೇಳಿಸೊ |೧॥ 


ಅಪರಾತ್ರಿಯೊಳು ಅನ್ನ ಉಣುವ ವಿಪರೀತವೇನೆಂದು 
ಅಪಹಾಸ ಮಾಡಿದವರಿಗಾಕ್ಬ್ಟಣ 
ತಪನ ತೋರಿದಾ ವಿಪರೀತ ಮಹಿಮನೆ 1 ೨ || 


ಗಂಗೆಗೆ ನೀ ಪೋಗಿ ತಾ ಉತ್ತುಂಗಮನಿರೆ ಯೋಗಿ 
ಅಂಗನೆ ತಾನತಿಶಯದಿ ತೆರಳಿ ಬಂದು 
ಮಂಗಳಸ್ನಾನವ ಮಾಡಿಸಿದಳು ಅಂದು || ೩ || 


ಸಾರ್ವನಾ ನಿನ್ನ ನೀ ಇನ್ನು ದೂರ ನೋಡದೆ ಎನ್ನ 
ಸಾರಿಗರಿದು ಶ್ರೀವೆಂಕಟವಿಟ್ಕಲನ 
ಚರಣಗಳ ತೋರು ರಕ್ಷಿಸುತ || ೪ || 


೪೦ 


ಹರಿದಾಸರು ಸ್ತುತಿಸಿದ 


೧೦ 


ಭಜಿಸಿ ಬದುಕುವೆನು ಯತಿವರರಾಗಿಹ 
ಗುರು ಸತ್ಯಬೋಧರ ನಿಜಪದಕಮಲವ || ಪ || 


ತ್ರಿಜಗದೊಡೆಯ ಶಿರಿ ಗಜರಾಜ ವರದನೆ 

ಭುಜಗಶಯನ ಹರಿ ಕಾಯೆನುತ 

ಅಜಸುರ ವಂದ್ಯನೆ ಭಜಿಸಿ ನಿಶಿಯೊಳು 

ಕಂಜಸಖನ ತೋರಿದಾ ಯೋಗಿವರ್ಯರನೀಗ || ೧ || 


ಸಾಗರಶಯನನೆ ಸರಸಿ ಸದ್ಗುಣ ನಿಗ 

ಮಾಗಮಗೋಚರ ನೀನೆನುತ 

ಭಾಗೀರಥಿಯಳ ಆಗಮನವ ಕಂಡು ಆಗ 

ತೋರಿದ ಯೋಗಿವರ್ಯರನೀಗ || ೨ || 


ಸೀತಾರಮಣನೆ ವರದಾತನೆ ಪ್ರೀತನೆ ವಾಯುಸುತನ ಪೊರೆ- 
ದಾತನೆ ನೀ ಧೊರೆಯೆನ್ನುತಲಿ 

ಖ್ಯಾಶಿಯೊಳು ವಿಷವಮೃತವ ಮಾಡುತ ಸ್ಮರ 

ತಾತನೆ ಸಲಹೆನುತೀತೆರದಿರ್ಪರ || ೩ || 


ಕಡಲಶಯನ ಶಿರಿ ಉಡುಪಿ ಕೃಷ್ಣನೆನು- 

ತಡಿಗಡಿಗನುದಿನ ಧ್ಯಾನಿಸುತ 

ಬಡವರಭೀಷ್ಟವ ಕೊಡುವ ಸವಣೂರೊಳು 

ದೃಢವಾಗಿ ನೆಲಸಿದ ಜಗವರನನ್ನು || ೪ || 


ಶ್ರೀ ಸತ್ಯಬೋಧರು ೪೧ 


೧೧ 


ಭಕುತಿ ಪಾಲಿಸೋ ವಿರಕ್ತಿ ಕರುಣಿಸೋ || ಪ 
ಸತೃಪ್ರಿಯತೀರ್ಥ ಕರಜ ಸತ್ತಬೋಧ ಗುರುವರೇಣ್ಮ 
ಆಫ 


ಪೃಥ್ದಿಜಾವಲ್ಲಭನ ಪಾದ ನಿತ್ಕ ಪೂಜಿಸುತಲಿ ಜಗದಿ 
ಮತ್ತಮಾಯಿ ಗಜಕುಲ ಪಂಚವಕ್ಷರೆನಿಸಿ ಮೆರೆದ 
ಗುರುವೆ || ೧ |1| 


ನಂದತೀರ್ಥಮತ ಪಯೋಜ್ಧಿ ಚಂದ್ರ ಸದೃಶರೆನಿಸಿ ಸತತ 
ನಂದಶಾಸ್ತ್ರ ಬೋಧಿಸಿ ಬುಧ ವೃಂದಕೆ ಆನಂದಗರೆದ ।। ೨ || 


ಇರುಳು ಕಾಲದಲ್ಲಿ ನಭದಿ ತರಣಿ ಬಿಂಬ ತೋರಿದಂಥ 
ಪರಮ ಮಹಿಮ ನಿಮ್ಮಯ ಶುಭ ಚರಣ ಸ್ವರಣೆ ಕರುಣಿಸೆನಗೆ 
|| ೩ || 


ಕೋನೇರಿಯಾಚಾರ್ಯರು ನಿಮ್ಮ ಕಾಣುತ ತೀರ್ಥವನು ಕೊಂಡು 
ವಾನರ ದೇಹವನು ತ್ಯಜಿಸಿ ಸುಸ್ಮಾನಗತಿಯ ಪಡೆದರು ಜವ 
|| ೪ || 


ಶರಣ ಜನರ ಪೊರೆವ ಕಾರ್ಪರ ನರಹರಿ ಪದದಿಂದ ಜನಿತ 
ಸುರನದಿ ನಿಮ್ಮಯ ಬಳಿಗೆ ಬಂದಿರುವೆ ಮಹಿಮೆ 
ತುತಿಸಲೆಂದು. || ೫ || 


೪೨ 


ಹರಿದಾಸರು ಸ್ತುತಿಸಿದ 


೧೨ 
ನೋಡಿದೇ ಗುರುವರರ ನಾ ನೋಡಿದೇ | ಪ॥ 


ನೋಡಿ ಗುರುಗಳ ಪಾದ ಈಡಾಡಿ ಶಿರವನು 
ಬೇಡೆ ಭಕ್ತಿಜ್ಞಾನ ನೀಡುತ ಪೊರೆವರ ।ಅಪ ॥ 


ಹೇಮಕಾಮಿನಿಯನೆ ಜರಿದೂ ಪ್ರಿಯರ 

ಪ್ರೇಮದ ಚರಣಗಳ್ಲಿಡಿದೂ ಬಲು 

ನೇಮದಲ್ಕಶಿಯಾಗಿ ಮೆರೆದೂ ಮಾಯಿ 
ಗೋಮಾಯಿಗಳನೆಲ್ಲ ಜರಿದೂ - ಆಹಾ 

ರಾಮಚಂದ್ರರ ಪಾದ ತಾಮರಸವ ಧರಿಸಿ 

ಭೂಮಿಯೊಳಗೆ ಚರಿಸಿ ಮೆರೆಸಿದ ಗುರುಗಳ || ೧ || 


ಶೇಷರೂಪಿಲಿ ಬಂದ ಹರಿಯಾ - ಗುಪ್ತ 

ಭಾಷೆಯ ಕೇಳುತ್ತ ಗೃಹವಾ - ಪೊಕ್ಕು 

ಮೀಸಲೆಂದೆನಿಸಿದ ಧನವಾ - ಲೇಸಾ 

ಯಾಸಿಲ್ಲದೆ ತೆಗಿಸ್ಮದನಾ - ಆಹಾ 

ಏಸೇಸು ಜನುಮದಿ ಪೋಷಿಸಿರೂವನ 

ಶ್ರೀಶಗರ್ಷಿಸುತಲಿ । ತೋಷವ ಪಡಿಸಿದರ || ೨ || 


ಮೋದದಲಿ ಹರಿಪರನೆಂದೂ - ಪೂರ್ಣ 

ಬೋಧರೆ ಗತಿ ನಮಗೆಂದೂ - ಮಾಯ 

ವಾದಗಳನೆ ಬಿಡಿರೆಂದು - ಸತ್ತ 

ಬೋಧರೆ ಅರುಹುತ ನಿಂದೂ - ಆಹಾ 

ವೇದವಿನುತ ಗುರುಗೋವಿಂದವಿಟ್ಕಲನ 

ಪಾದಪಿಡಿದು ಸವಣೂರಿನಲಿ ಮೆರೆದವರ || ೩ || 


ಶ್ರೀ ಸತ್ಯಬೋಧರು ೪೩ 


೧೩ 
ಕುರುಡನಿಗೆ ಕರವಿತ್ತು ಕೈಪಿಡಿದು ಕಾಯೋ ||ಪ॥| 
ದೃಢಮತಿಯಿತ್ತು ತವ ಪಾದದಲಿ | ಅಪ ॥ 


ಗರುಡಾರಿಭೂಷಣನ ಚರಣದಡಿಯೊಳಗಿದ್ದು 
_ಫನತಪವ ಗೈವ ಮಹತ ಪರಿಯೊ || ೧ || 


ಬೋಧತೀರ್ಥಾರ್ಯರ ಮತಕನುಸರಿಸಿ 
ಸದ್ಯಕುತ ಜನಕೆ ಭೇದಗಳ ಬೋಧಿಸುತ 
ಸತ್ಯಬೋಧಾಖ್ಯಯತಿ ಧರೆಯೊಳಗಮಳವೇ || ೨ || 


ಮ್ರೇಂಛಪುರದಲಿ ಕುಳಿತು ಸಂಚಿತಾಗಾಮಿಗಳ 
ಕೊಂಚಮಾಡುತ ನಿಷ್ಕಂಚಿನರ ಪ್ರೀಯಾ 


ತಂದೆವರದಗೋಪಾಲವಿಟ್ಕಲನ 
ಮಂಚಪದನಿಂದ ಪೋಷತನಾದ ಪ್ರಭುವೇ || ೩ || 
೧೪ 


ನಿಂದಿಸೋರಿಗೆ ನಿಂದೆಯನು ಕೊಡುವಾ 
ಕೊನೆ ಕಾಮರಿಗೆ ಕೊನೆಯನು ಕೊಡುವಾ 

ಫನ ಮಹಿಮಾ ನಮ್ಮ ಸತ್ಯಬೋಧಗುರು- 
ವನುದಿನ ನೆನೆಯಲಭೀಷ್ಟವ ಕೊಡುವಾ | ಪ 


೪೬ 


ಹರಿದಾಸರು ಸ್ತುತಿಸಿದ 


೧೬ 


ಸತ್ಯಬೋಧ ಸದ್ಗುರು ವರ ಪಾಲಿಸು ಭೃತ್ಯನೆ೦ದು ಎನ್ಡ 
ಚಿತ್ರಜನಮನ ತೆತ್ರಿಗರೊಳು ದಾಸೋತ್ತಮ ಸಂಪನ್ನ ॥ ಪ ॥| 


ಅರುಣೋದಯದಲ್ಲೆದ್ದು ಶ್ರೀಹರಿಯ ಸರಣೆಯನುಮಾಡಿ 
ಗುರುಪಾದುಕ ಪೂಜಿಸಿ ಮಂತ್ರಾಕ್ಟತೆ ಶರಣರಿಗೇ ನೀಡೀ 
ತೆರಳಿ ಬಂದು ಫಟಕಾರ ಭಾವಿಯೊಳು ಸ್ನಾನಾನ್ದೀಕ ಮಾಡಿ 
ವರ ಆಸನದಲ್ಲಿರುತಿರಲು ಭೂಸರರಿಂದೊಡಗೂಡಿ ಕೃಪೆಮಾಡಿ 
|| ೧ | 


ಮನದಲಿ ಜನ್ನುಮುನಿಯ ಸುತೆ ಸ್ನಾನವ ಮಾಡಬೇಕೆನುತಾ 
ಮನಸಿಗೆ ಮರುತೌದಂಬರ ವೃಷದಿ, ಜನಿಸಿ ಗಂಗಾ ತಾ ಬರುತಾ 
ಜನರೆಲ್ಲ ಪಾವನವಾಗಲು ಶ್ರಿಮುನಿಯು ಮೊದಲು ಮೀಯುತಾ 
ಅನುಭವವಿಂದಿಗೂ ಭಾಗೀರಥಿ ಪ್ರತ್ನಕ್ಷ ಸ್ಥಾತ ವಿಷ್ಣುತೀರ್ಥಾ 
ಕೃತಾರ್ಥಾ 1 ೨ ||. 


ಸ್ನಾನ ಮಾಡಿ ಆಸ್ಥಾನಕೆ ಬಂದು ವ್ಮಾಖ್ಕಾನವ ಹೇಳುತಲೀ 

ಭಾನುಕುಲೇಶ ವ್ಯಾಸ ಸೀತಾಪತೆ ಸಾನುರಾಗದಲ್ಲಿ 

ನಾನಾವಿಧ ರಸಸುಭಕ್ಷ್ಮ ಭೋಜ್ಮ್ಕಂಗಳ ನಿತ್ಕ ಅರ್ಪಿಸುತಲಿ 

ಜ್ಞಾನಿಗಳೊಡನೆ ಭೋಜನಗೈಯ್ವ ಸಂಭ್ರಮ ಏನು ವರ್ಣಿಸಲಿ 
ಶಬ್ದದಲಿ. || ೩ ॥ 


ದುರುಳರ ಬೋಧನೆಯಿಂದಾ ಗರಳ ಚೂರ್ಣ ತಂದು 
ಪರಮಾನ್ನದಿ ಹಾಕಿರಲು ನೈವೇದ್ಯವ ಹರಿಗರ್ಷಿಸಿ ಅಂದು 
ಸರ್ವಜ್ಞರು ನೀವೆ ತಿಳಿದು. ಶ್ರೀರಾಮನ ಕೊರಳ ಕಪ್ಪು ಕಂಡು 
ಉರುತರ ವಿಷ ಹರ ದ್ಹಾದಶ ಸ್ತೋತ್ರವ ಪಠಿಸಿ ಘೂರ್ಣವಂದೂ 
ಮನನೊಂದು || ೪ || 


ಶ್ರೀ ಸತ್ಯಬೋಧರು ೪೭ 


ಅರರೆ ಪಾಚಕ ಸತ್ಕ ಪೇಳೆಂದು ಗದ್ದರಿಸೆ ಶಿರವ ಬಾಗಿ 
ಪರಮ ಪಾತಕಿ ಪೇಳ್ದ ನಿಜವನು ಗರಳ ಬೆರೆಸಿದುದು ಸತ್ಯಯೋಗಿ 
ಅರಿತ ಕ್ಪಮಿಸ್ಕಾ ನೈವೇದ್ಕ ಭುಂಜಿಸಲು ಶರೀರ ಬಾಧಿತವಾಗಿ 
ಇರಳು ಹಗಲು ಮಾಡಿದೆ ಸುಖವಹುದೆಂದರುಹೆ 

ವೈದ್ಯರು ಸಾಗೀ ಸಮನಾಗೀ || ೫ || 


ಸಿತಿಭೋಜನವೆಂದಸುರರು ನುಡಿಯಲು ಹಸನಾಗಿ ತಿಳಿಯೇ 
ಅಸಮ ಮಹಿಮೆ ತೋರಿಸೆ ಚಂದ್ರಿಕೆ ಬಿಸಲಂತೆ ಪೊಳೆಯೇ 
ವಸುಧಿ ಪಾಲಕ ಜನರೆಲ್ಲಾ ನೋಡಲು ಶಶಿ ಭಾಸ್ಕರ ನಿಲಯ 
ಬೆಸಗೊಂಡೆಲ್ಲರು ವಶವಾದರು ಮಾನಸದ ತಾಮಸ ಕಳೆಯೇ 
ಭ್ರಮವಳಿಯೇ ॥| ೬ || 


ಸತ್ಯಪ್ರೀಯರ ಸುತ ಸತ್ತಿಗೆ ಮುತ್ತಿನಂದೋಲದಲ್ಲಿ 

ಜತ್ತಾಗಿ ಕುಳಿತು ನೌಬತ್ತು ಕರಿಯ ಮೇಲಿತ್ತು ಹೊಯ್ಸುತಲಿ 

ತುತ್ತೂರಿ ಮೊದಲರವತ್ತು ವಾದ್ಯಗಳ ವತ್ತಿ ಬಾರಿಸುತಲ್ಲಿ 

ಮಿಥ್ಕವಾದಿಗಳನೆತ್ತಿ ತಗ್ಗಿಸಿ ಮೆರೆವುತ್ತ ಬಂದಿರಲ್ಲಿ 
ವೈಭವದಲ್ಲಿ ॥| ೭ ॥ 


ಈ ಪರಿ ಯಾವುದ್ದೇಶದಿ ಮಹಿಮಾ ವ್ಯಾಪಿಸಿ ಇರುತಿರಲು 
ಶಾಪಾನುಗ್ರಹ ಶಕ್ತರು ಎಂದಾ ಆಶತ್ತಿಗರು ಬರಲು 
ಪಾಪಿಗಳೆಲ್ಲರು ನಿಲ್ಲದೆ ಎದುರಿಗೆ ಗೌಪ್ಯದೊಳೋಡುತ್ತಿರಲು 
ಕೋಪ ಮಾಡದಲೆ ಶರಣರ ಪೊರೆವದು ಸಂತಾಪ 
ಕಳೆಯುತಿರಲು ಹಗಲಿರುಳು. || ಆ || 


ಫನಚರಿತೆಗಳ ದಿನದಿನ ತೋರುತ ಸವಣೂರ ಪುರದೊಳಗೆ 
ಚಿನುಮಯ ತಾರೆ ಶೋಭನ ಸಂವತ್ಸರ ವದಿ ಫಾಲ್ಲುಣದೊಳಗೆ 
ಜನರಿಗೆ ತೋರಲು ಪ್ರತಿಪದೆ ಎಂಬ ಅಭಿನವ 
ಶುಭಮುಹೂರ್ತದೊಳಗೆ 
ದಿನಕರನಂತೆ ತನುವಿಟ್ಟರು ವೃಂದಾವನದೊಳಗೆ ಯಶ 
ಬೆಳಗೆ | ೯: || 


೪೮ 


ಹರಿದಾಸರು ಸ್ತುತಿಸಿದ 


ಪ್ರತಿದಿನಗೊಳ್ಳುವ ಪೂಜಾಸೋಪಸ್ಕಾರ ತುತಿಸಲು ಅಳವಲ್ಲ 
ನುತಿಪರಿಗೆ ಕಲ್ಹದ್ರುಮದಂತೆ ಕೊಡುವರು ಅತುಳ ಸಂಪದವೆಲ್ಲಾ 
ಮಿತಿ ಇಲ್ಲದೆ ಪ್ರತಿವರುಷ ವಿಪ್ರಸಂತತಿ ಭೋಜನ ಸೊಲ್ಹಾ 
ಅತಿಶಯ ಕೇಳ್ವುದುದ್ದಯಾ ನೀತಿಯಾ ಸಂವತ್ಸರ ಸಟಿಯಲ್ಲಾ 
ಹರಿ ಬಲ್ಲಾ 11 ೧೦ ॥| 


ಕಲಕೃತ ಕಲ್ಮಷ ಬಹುದೂರ ಶ್ರೀತುಳಸಿ ನಳಿನಾಕ್ಬಸುಹಾರಾ 
ಗಳದಲಿ ಧರಿಸಿದ ಅವಲಬೋಧರ ಮತ ಜಲಧಿ ಸದಾ 
ಸುಲಭದಿ ನರಸಿಂಹವಿಟ್ಕಲನನುಗ್ರಹವ ನೆಲಸಿದ ಗಂಭೀರಾ 
ಹಲವು ಮಾತೇನು ನಿಮ್ಮೃವನೆಂದೆನ್ನನು ಮಾಡೋ ಉದ್ದಾರಾ 
ಗುರುವರಾ |1| ೧೧ || 


೧೭ 


ಸತ್ಯಬೋಧರು ಭಕ್ತರ ಪ್ರೀಯರು ಇ. 


ಅಪಾರಮಹಿಮರು ತಾಪ ಬಡುವ ಜನರ 
ಕೋಪವಿಲ್ಲದೆ ಕಾಪಾಡುವರು || ೧ ॥| 


ರಾಗಾದಿಂದನುಪಮ ಭಾಗೀರಥಿಯ ಕಂಡು 
ಆಗಮವ ತೋರಿದ ಯೋಗಿವರ್ಯರ- || ೨ || 


ಸವಣೂರಾಪುರದಲಿ ಹರಿಯ ಭಕ್ತರನ್ನು 
ಪರಿಪಾಲಿಸುವ ಭೀಮೇಶಕೃಷ್ಣನ ಪ್ರೀಯರು || ೩ || 


ಶ್ರೀ ಸತ್ಯಬೋಧರು 


೧೮ 


ಏಳಯ್ಯ ಗುರುವರೇಣ್ಯ ಏಳಯ್ಯ ಬೆಳಗಾಯಿತು ॥ 


ಏಳು ಶ್ರೀಗುರುವರ್ಯ ಶ್ರೀಸತ್ಮ್ವಬೋಧಾರ್ಯ 

ಏಳು ಮಾಯಾತಮವ ಖಂಡಿಸುವ ಖರ ಸೂರ್ಯ 
ಏಳು ಪಾಪಾಟವಿಗೆ ಕಾಲಾಗ್ನಿಚರ್ಯ 

ಏಳಯ್ಕ ಯೋಗಿ ಗೇಯಾ 


ಆತುರದ ದರುಶನಕೆ ಕಾದಿದ್ದ ಭೂಸುರರ 
ವ್ರಾತಕ್ಕೆ ನಿನ್ನ ಪದ ಪ್ರೀತಿಯಿಂದಲಿ ತೋರಿ 
ಸಂತೋಷಗೊಳಿಸಲು ಬೇಕು 

ನಾಥನೇ ಬೇಗನೇಳಯ್ಕ 


ಹಾತೊರೆದು ದೇವ ದರುಶನಕ್ಕಾಗಿ ಸ್ವರ್ಗದಿಂ- 
ದೈತಂದ ಸುರಗಣಕೆ - ಮೂಲರಾಮನ ದಿವ್ಕ 
ಮೂರ್ತಿಯ ತೋರ್ದವರ ಪ್ರೀತಿಯ ವಿಶೇಷಕ್ಕೆ 
ಪಾತ್ರ ನೀನಾಗಬೇಕು ಏಳಯ್ಕ ಗುರುವರೇಣ್ಕ 


ಪಶುಬುದ್ಧಿ ಖಲರು ಪಾಯಸದಿ ವಿಶಿಸಿದಂಥ 
ವಿಷದ ದೋಷವನು ದ್ದಾದಶಸ್ತೋತ್ರ ಪಠಣದಿಂ 
ಪುಸಿಗೊಳಿಸಿ ಸಂತಸದಿ ಜೀರ್ಣಿಸಿದ 
ಯೋಗಿವರ್ಯ ಏಳಯ್ಯ ಗುರುವರೇಣ್ಕ 


ನಿಶೆಯಲ್ಲಿ ಶ್ರೀರಾಮಚಂದ್ರನನು ಪೂಜಿಸಿ 

ಬಿಸಿಲನ್ನು ಅರ್ಧರಾತ್ರಿಲಿ ತೋರ್ದ ಮಹಾಮಹಿಮ 
ವಸುಧಿಯೋಳ್‌ ಮೆರೆಯಬೇಕು 

ಏಳಯ್ಕ ಗುರುವರೇಣ್ಕ 


೪೯ 


&( 


|| ೩ || 


|| ೫ || 


ಹರಿದಾಸರು ಸ್ತುತಿಸಿದ 


೧೯ 


ವಂದಿಪೆ ಗುಣಸಾ೦ಂದ್ರರಾ ನಾನು 
ವಂದಿಪೆ ವರಗುಣ ಸಾಂದ್ರರಾ || ಪ ॥ 


ವಂದಿಪೆ ವರಗುಣ ಸಾಂದ್ರಶಿಖಾಮಣಿ 
ಸುಂದರ ಗುರು ಸತ್ಯಬೋಧರಾ ।!ಅಪ ॥ 


ಜಪತಪ ವಾಖ್ಶಾನ ಅಪರಿಮಿತಜ್ಞಾನ 
ತಪೋನಿಧಿ ಗುರು ಸತ್ಮಬೋಧರಾ || ೧ || 


ಅದ್ವೆತಶಾಸ್ತ್ರದ ಸದ್ದಡಗಿಸಿದಂಥಾ 
ಮಧ್ವರಾಯರ ಮುಖ ಶಿಷ್ಠರಾ || ೨ || 


ಕಾಮಿತಫಲವೀವ ಸ್ವಾಮಿ ಶ್ರೀರಘುಪತಿಯ 
ಪ್ರೇಮಸಿ ಭಜಿಸುವ ಗುರುಗಳ 11 ೩ || 


೨೦ 


ಶ್ರೀ ಸತ್ಯಬೋಧ ಸದ್ದುರುವರನ ಮಹಿಮೆ 

ಸ್ಮರಿಸುವ  ನರನೇವೆ. ಧನ್ಮ 

ಮರುತನಯ್ಯನಂಫಿ) ಸ್ಥಿರವಾಗಿ ಕಾಣುವ 

ಸಟಿಯಲ್ಲವೀ ನುಡಿ ಮಾನ್ಕಾ || ಪ ॥ 


ಧರೆಯಲಿ ರಾಯಚೂರ ಹರಿಯಾಚಾರ್ಯರ ಪತ್ನಿ 

ಅರಳಮ್ಮನವರು ತಾವಂದು ಪರಿಪರಿ ವೃತದಿಂದ ನರಹರಿ ಸೇವೆಯ 

ಕರಿಸಿದರು. ವತ್ಸರೊಂದು ಪರಿಪೂರ್ಣ ಫಲಕೊಟ್ಟನೆಂದು 
ಸಂಭ್ರಮದಿಂದಿರೆ 


ಶ್ರೀ ಸತ್ಯಬೋಧರು ೫೧ 


ವರಪುತ್ರ ಜನಿಸಿದನಂದು ಚರಿಸಿ ಯತಿಯಾಗಿ ನೀವ್‌ 
ಸ್ವರಣಪುರದೋಳು ಪೊರೆಯುತ್ತ ಭಕುತರ ನಿಂದು 
|| ೧ || 


ಪರಮ ಪಾತಕಿ ಪಾಚಕ ಪಾಕದೊಳು ತಾನು 
ಗರಳ ಮಿಶ್ರವ ಮಾಡಿರಲು 
ಹರಿಗೆ ನ್ಸೈವೇದ್ಶ ಕೊಡಲಾಗಿ ತಿಳಿಯೆ ಮೂರುತಿಯ ಕಂಠವು 
ಕಪ್ಪಾಗಿರಲು 
ಕರೆದು ಕೇಳಿ ಗರಲ ಸತ್ಯವೆನ್ನುತ ಉದ್ಭರಿಸೆಂದು ಚರಣಕೆರಗಲು 
ಹರಿಗರ್ಪಿಸಿರುವ ಕಾರಣದಿ ನೈವೇದ್ಯವ ಹರುಷದಿ 
ತಾವೆ ಭುಂಜಿಸಲು || ೨ || 


ವಿಷದ ನಿಮಿತ್ತದಿ ನಿಶಿ ಭುಂಜಿಸುತಿರಲು ವಿಷಮ ಜನರು 
ನಿಂದಿಸಿದರು 
ಶಶಿಯನ್ನು ಬಿಸಜಸದಿನಂತೆ ತೋರಿಸೆ ವಶರಾಗಿ ವಂದಿಸಲ್ಕವರು 
ಅಸಮ ಮಹಿಮೆಗಳ ಅತಿಶಯ ತೋರಿಸಿ ಯಶಸು 
ಜಗದಿ ತುಂಬಿಸಿದರು 
ಕುಸುಮನಾಭನ ದಯದಿ ವೃಂದಾವನದಿ ಪ್ರಕಾಶಿಸುತ 
ವೈಭವದಿ ಮೆರೆದರು. || ೩ || 


ವೃಂದಾವನದಿ ಪೂರ್ಣಚಂದ್ರನಂತಿರೆ ಭಕ್ತವೃಂದಕ್ಕೆ ಅಭಿವೃದ್ಧಿ 
ಕೊಡುತಾ 
ವಂದೆ ಮನದಿ ಅಭೀಷ್ಟೆಯ ನೀಡುತಲೆ ಸತ್ತಸಂಧನಾಗಿಹ 
ಸುಪ್ರಖ್ಶಾತಾ 
ಮಂದ ನಾನು ನಿನ್ನ ಬಂಧುರ ಮಹಿಮೆಯ ಸಂದೋಹ 
ತಿಳಿಯಲಶಕ್ತಾ 
ತಂದೆ ರಮಾಪತಿವಿಟ್ಕಲ ಸೇವಕನೇ ಮಾರ್ಕಾಂಡೇಯ 
ಮರುದಂಶಖ್ಶಾತಾ |1| ೪ || 


೨೫8೨ 


ಹರಿದಾಸರು ಸುತಿಸಿದ 


(ಶ್ರ 


೨ಗಣಿ 


ವೃಂದಾವನ ನೋಡಿರೋ ಶ್ರೀಸತ್ಯಬೋಧರ 
ವೃಂದಾವನ ನೋಡಿರೋ 

ವೃಂದಾವನ ನೋಡಿ ಆನಂದ ಮದವೇರಿ 

ಬಂದ ದುರಿತ ಅಫವೃಂದ ಕಳೆವ 

ಗುರು ವೃಂದಾವನ ನೋಡಿರೋ |ಪ। 


ಶುದ್ಧ ಶಿಲೆಯ ಮಧ್ಯದಿ ಗುರು ತಿದ್ದಿ ನಾಮವ ಧರಿಸಿ 
ಮಧ್ವಮತವ ಅಭಿವೃದ್ಧಿಗೊಳಿಸುತ್ತ 
ಶುದ್ಧ ಮೂರುತಿ ರಾಮಚಂದ್ರನ್ನ ಸರಿಸುವವರ... | ೧ | 


ಸತ್ಯಸಂಧರ ನೋಡಿರೋ ಅಲ್ಲೇ ಶ್ರೀಸತ್ಯಧರ್ಮರ ನೋಡಿರೋ 
ಸತ್ಯಸಂಧರಿಗೆ ಸತ್ಯಧರ್ಮರಿಗೆ 
ನಿತ್ಯಬೋಧಪ ಗುರು ಸತ್ಯಬೋಧಾರ್ಯರ 1೨. 


ದಾಸಜನರ ಪೊರವ ಮನದ ಅಭಿಲಾಶೆಯ ಪೂರೈಸುತ 
ಸೋಸಿಲೆ ಸವಣೂರ ಪುರದೊಳು ವಾಸಿಪ 
ವ್ಯಾಸವಿಠ್ಕಲ ಶ್ರೀಸತ್ಮ್ಶಬೋಧಾರ್ಯರ || ೩ ॥| 


ವ 


ಸವಣೂರ ಪುರವಾಸ ತವ ಚರಣ ಭಜಿಸುವೆವು 
ತವಕದಿಂ ಸಂಸಾರ ಭವಣೆ ಬಿಡಿಸುವದ್ಳೆ || ಪ || 


ಧರೆಯೊಳಗಜೇಯವಾಗಿಹ ಮೃತ್ಯುವನು ಗೆಲಿದು 
ಕುರುಹು ಮಾರ್ಕಾಂಡೇಯರೆಂಬುದ ತೋರಿ 


ಶ್ರೀ ಸತ್ಯಬೋಧರು 


ಗುರು ಸತ್ಮಬೋಧಾರ್ಯರೆಂಬ ನಾಮದಿ ಮೆರೆದ 
ಪರಮ ಕರುಣಾಳು ನಿನ್ನಯ ಚರಣ ಜಜಿಪೆವ್ಳೆ 


ಕಾಶಿಯಾತ್ರೆಯ ಮಾಡುವಾಯಾಸವನು ಬಿಡಿಸ- 
ಲೋಸುಗವೇ ಭಾಗೀರಥಿಯ ಬರಿಸಿದೆ 
ಕಾಸು ಖರ್ಚಿಲ್ಲದೆ ವಿಷ್ಣುತೀರ್ಥದಿ ನಿನ್ನ 
ದಾಸರೆಲ್ಲರು ಸ್ನಾನ ಮಾಡಿ ಹರ್ಷಿಪರೈೆ 


ಗರಳವನು ಭುಂಜಿಸಿದ ನೆವದಿಂದ ನೀ ಬರಿದೆ 
ಇರುಳು ಹಗಲನು ಮಾಡಿ ದ್ವಿಜಗೆ ತೋರಿಸಿದೆ 
ಹರಿಯೇ ಸರ್ವೋತ್ತಮನು ಎಂದು ಸಾರಿದ ನಿನ್ನ 
ಹರಿದಾಸ ಸರ್ವೋತ್ತ್ರಮನು ನುತಿಸುತಿಹನು 


೨೩ 


ಗುರು ಸತ್ಯಬೋಧರ ಚರಣಗಳಿಗಾನಮಿಪೆ 
ನಿರುತ ಸನ್ನಂಗಲವ ಕರುಣಿಸಲಿ ಎಮಗೆಂದು 


ಗುರು ಅನುಗ್ರಹವು ಭವ ದುರಿತಹರ ಸುಖವು 
ಗುರು ಸ್ಮರಣೆ ಸದ್ಗತಿಗೆ ಉರುತರದ ಸಾಧನವು 
ಗುರುಸೇವೆ ಗೈಯ್ಕೆ ಸರುವೇಷ್ಟಾರ್ಥ ಸಿದ್ಧಪವು 

ಗುರು ಒಲಿಯೆ ಹರಿಯೊಲಿವ ಸುರರೆ ಸಾಕ್ಟಿದಕೆ 


ಗುರು ಕಾಯುವ ಸಮಕ್ಷ ಹರಿ ತೋರನು ಪ್ರತ್ಯಕ್ಷ 


ಗುರು ದಯವು ಇಹದಲಿ, ಹರಿ ಕೃಪಾ ಪರದಲಿ 
ಗುರು ರುಷ್ಪನಾಗಲು ಹರಿ ನೋಡ ಕ5ಣ್ಣೆಶ್ತಿ 
ಹರಿ ರುಷ್ಪನಾದರೂ ಗುರು ಕರವ ಪಿಡಿವದಕೆ 


39೩ 


೧ 


೧ 


ಟ್ರಿ 


ಟು ಹರಿದಾಸರು ಸ್ತುತಿಸಿದ 


ಹರ ಮೊದಲು ಸುರರೆಲ್ಲ ಗುರು ಮುಖ್ಕ ಪ್ರಾಣರನು 

ನೆರೆದು ಸೇವಿಸಿ ತಮ್ಮ ಪದಗಳ 

ಧರಿಸಿ ಜೋವರೊಳಿದ್ದು ನಿರುತ ತಮ ತತ್ವಕ್ರಿಯ 

ಸರಿಗ್ಗೆಯೆ ಹರಿಯ ದಯ ದೊರಕಿ ಗತಿಗಾಣ್ದದಕೆ.. 11 ೩ || 


ಗುರು ನಾರದರ ದಯದಿ ಹರಿಯ ಹಿರಿ ಭಕುತರು 

ವರ ಧ್ರುವ ಪ್ರಹ್ಲಾದ ಪುಣ್ಮ ಧರೆಯಾಣರು 

ಪರಮೋಚ್ಚ ಪದವೈದಿದರದಕೆ ಭೂಸುರರೆಲ್ಲ 

ವರುಷ ಫಾಲ್ಗುಣ ವದ್ಕ ಸುರುವಿಗೆ ಬರಲು ಸೇವೆಗೆ || ೪ | 


ಸುಮನ ಗಂಗೆಯ ತರಿಸಿ ಅಮಿತ ವಿಷ ಭುಂಜಿಸಿ 
ಉಮಾವರನ ಸತ್ಕರಿಸಿ ವೃಷ್ಟಿಗೈಸಿ 

ಸಮರಾತ್ರಿ ದಿವಗಳಲಿ ಕ್ರಮದಿ ಶಿರಿವಿಟ್ಕಲನ ಹೃ- 
ತ್ಯಮಲದೀಕ್ಷಿಸುವ ಸದಗಮಿಸಿದರು ಸ್ವಸ್ಥಳಕೆ || ೫ || 


೨೪ 


ಮಂಗಳ ಗುರು ಸತ್ಯಬೋಧಗೆ, ನರ 
ಸಿಂಗನ ವರಜಾತ ಕುವರನಿಗೆ ಜಯ || ಪ | 


ಹರಿಯಾಚಾರ್ಯರು ಹೀತಾಂಬಿಕಾ* ಮಾತೆ ಕುವರಗೆ 

ಸ್ಥಿರ ಜ್ಞಾನ ಭಕುತಿ ವಿರಕ್ತನಿಗೆ 

ಸುರರಂತೆ ಚರಿತೆ ತೋರಿದ ಪುಣ್ಮ ಪುರುಷಗೆ 

ಗುರು ಸುಖತೀರ್ಥರ ಮತೋದ್ಧಾರಗೆ ಜಯ || ೧ || 





ಜೇ 
ಅರಳಮ್ಮ 


ಶ್ರೀ ಸತ್ಯಬೋಧರು 


ಕಾಶಿ ರಾಮೇಶ್ದರ ಯಾತ್ರೆಗಧಿಕ ಪುಣ್ಮ 

ಈ ಸ್ವಾಮಿ ಪಾದ ದರ್ಶನದ ಫಲ 

ಭೂಸುರ ಜನುಮ ಸಾರ್ಥಕ ವಾಗ್ದ್ನದಿವರ ಸಂ- 
ತೋಷದಿ ಭಜಿಸೆ, ಭಕ್ತರಾಭೀಷ್ಟೆಗೆ ಜಯ 


ಎರಡಿಪ್ಪತ್ತು ವರುಷ ಸುರಗುರುಗಳ ಪೀಠ 
ಉರು ವೈಭೋಗದಿ ಆಳಿ ಶತ ಷಷ್ಟಾಬ್ದಿ 
ವರ ವೃಂದಾವನದಿದ್ದು ಸ್ಥಿರ ಆರಾಧನೆಗೊಂಬ 
ಧೊರೆ ಶಿರಿವಿಟ್ಕಲನ ಪುರವಾಸಗೆ ಜಯ 


೨೪(ಅ) 


ಸತ್ಯಪ್ರೀಯರ ಪುತ್ರ ಸ್ತುತ್ಯ ಚಾರಿತ್ರ 
ಸತ್ಮಬೋಧ ಪವಿತ್ರ ಭೃತ್ಯರ ಸುಕ್ಷೇತ್ರ 


ಕವಿವರ್ಯ ನೀವೆಂದು ಯವನ ರಾಜನು ಬಂದು 


ಸ್ತವರ ಗೈಯಲು ನಿಂದು, ಸವನಪುರದಿ 


ತವ ಮಹಿಮೆ ಮರೆಸುತಲಿ ಭುವನಬುಧ ಮೇಳದಲಿ 


ಲಿಪಿನಾಶಿತ ಸುಕೀರ್ತಿ ಯತಿಚಕ್ರವರ್ತಿ 


ಖಂಡೇರಾಯ ದಿವಾನ ಮಂಡೆ ಬಾಗಿದ ನಿಮ್ಮ 
ಖಂಡವೈರಾಗ್ಯ ಭಕ್ತಿಸುಜ್ಞಾನಕೆ 

ಪಂಡಿತ ಪಾಮರರು ನಿಮ ಕಂಡು ಉಧ್ಯತರಾಗಿ 
ದಿಂಡುಗೆಡೆವರು ತಮ್ಮ ಹಿಂಡು ಪಾಪಗಳ 


ಭಾಗೀರಥಿಯು ನಿಮ್ಮ ಆಗಮನ ಶ್ರಮ ಉಳುಹೆ 


ಸಾಗಿ ಬಂದಳು ತಾನೇ ಸ್ವರ್ಗದಿಂದ 
ಯೋಗಿವರನಿಗೊಲಿದು ಭಾಗವತರಘಫವಳಿಯೇ 
ಈಗು ನೆಲೆಸಿಹಳು ಚನ್ನಾಗಿ ವಿಷುತೀರ್ಥೆನಿಸಿ 


2188 


೨ || 


೩ |1| 


|] 


ಹರಿದಾಸರು ಸ್ತುತಿಸಿದ 


ಧೀರೇಂದ್ರ ವಿಷ್ಣುತೀರ್ಥರು ಜಗನ್ನಾಥದಾ- 

ಸಾರ್ಯರ ಸಹಿತ ವಾಸರಾಗಿ ವರದಾ 

ತೀರದಿ ತಪವ ಗೈದು ಸಾಧನದ ಸಿದ್ಧಿಯಲಿ 

ತೋರಿದರು ಸುರರಂತೆ ಈ ಧರೆಯ ಮೇಲೆ || ೪ | 


ಯಾವ ಸುರ ಖಹಿಗಳ್ಳೋ ಆಕಷಪೌವರರೋ* 

ದೇವ ಸುಖತೀರ್ಥ ಹೀಠದಿ ಶೋಭಿಸಿ 

ಭೂವರಹ ವ್ಯಾಸ ಶ್ರೀರಾಮ ಕಾಪಾಸರದಿ  [?] 

ದೇವ ದೇವೇಶ ಶಿರಿವಿಟ್ಕಲನ ಪೊಂದಿಹರು |೫| 


೨೫ 


ಸತ್ಯಬೋಧ ಗುರುವೇ ನಿಮ್ಮ ಪಾದ 

ನಿತ್ಕ ನುತಿಸಿ ಕೃತಕೃತ್ಯನಾಗಿ ಬಾಳುವೆ 

ಭೃತ್ಯಜನರಿಗೆ ಜೀವೋತ್ತಮರ ಸುಶಾಸ್ತ್ರ 

ವೇತ್ತರಾಗಿ ಬೋಧಿಸಿದಿರುತ್ತಮಾಧಿಕಾರ |ಪ 


ಯೋಗಿವರ್ಯನೆ ಮಹಾ ಭಾಗವತರ ಪ್ರಿಯ 

ಭಾಗವತಾದಿ ಶಾಸ್ತ್ರದಾಗಾಧ ಜ್ಞಾನಿಯೆ 

ಭೋಗಿಸುವ ಸಂಚಿತ, ಆಗಾಮಿ ನಿಷ್ಕರ್ಮ 

ನೀಗುವವು ನಿಮ್ಮ ಸುಯೋಗವಾದಾಕ್ಷಣದಿ ||೧। 


ಸುಖತೀರ್ಥರೊಲುಮೆಯ ಸುಖಪ್ರಾರಬ್ಧ ಭೋಕ್ತನೆ 

ಸಖನಾಗಿ ಸಜ್ಜನರಿಗೆ ಮುಕುತಿ ಮಾರ್ಗ ತೋರಿದೆ 

ಸಕಲ ಭಾಗವತ ಧರ್ಮ ಪ್ರಕಟಗ್ಗೆದು ಸತ್ಕರ್ಮ 

ಶಕುತಿ ನಿಮ್ಮ ಪೊಗಳಲು ಭಕುತಿ ಸಾಲದೆನ್ನದು | ೨1 





* ಒರೆಗಲ್ಲು 


ೀ ಸತ್ಯಬೋಧರು 


ಸುರರಾಜನಂತೆ ಭೂಸುರ ಸಮೂಹವನಾಳ್ತೆ 
ಹರಿದಾಸ ಶ್ರೇಷರಿಂದ ವರಣಿಸಿಕೊಂಡ ಕವಿಯೇ 
ಎರಡಿಪ್ಪತ್ತು ವರುಷ ವರವ್ಕಾಸ ಶ್ರೀ ರಾಮ 
ಸಿರಿಸಹಿತ ಅರ್ಚಿಸಿದೆ ಶಿರಿವಿಟ್ಠಲರ ಸೇರ್ದೆ 


ಎ೬ 


ಮಂಗಳಂ ಗುರು ಸತ್ಯಬೋಧಗೆ 
ಮಂಗಳಂ ಮಾರ್ಕಾಂಡೇಯಗೆ 


ಹರಿಯಾಚಾರ್ಯರ ಸುತರಿಗೆ ಮಂಗಳ 
ಅರಳಾಂಬಿಕೆಯಾ ಕುವರಗೆ ಮಂಗಳ 
ಗುರು ಸತ್ಯಪ್ರೀಯರ ಶಿಷ್ಕಗೆ ಮಂಗಳ 
ಸಿರಿಮೂಲರಾಮನಾರಾಧಕರಿಗೇ 


ಶ್ರೀಮಧ್ವಮತ ಉದ್ಧಾರಗೆ ಮಂಗಳ 
ಅಮಿತ ಬುಧಜನ ಪ್ರೇಮಗೆ ಮಂಗಳ 
ಕಾಮಿತ ಫಲದಾಭೀಷ್ಟಗೆ ಮಂಗಳ 
ಪ್ರೇಮದಿ ಭಕುತರ ಪೊರೆವರಿಗೇ 


ಗರಳವ ಭುಂಜಸಿದಾತಗೆ ಮಂಗಳ 

ವರ ಭಾಗೀರಥಿ ಹಪಡೆದಗೆ ಮಂಗಳ 
ಪ್ರರ ಸವಣೂರೊಳು ಮೆರೆವಗೆ ಮಂಗಳ 
ಸಿರಿ ಹನುಮನಯ್ಯನ ದಾಸರಿಗೇ 


೫1೭ 


ಎ 


೩ 


೬೦ 


ಹರಿದಾಸರು ಸ್ಪುತಿಸಿದ 


ವರಭೂಸುರರಾಡಿದ ನಿಂದೆಯಾ ನುಡಿಯನಾ 
ತ್ಹರದಿ ಕೇಳಿ ತೋರಿದನು ಇವನು ಸೂರ್ಯನಾ || ೩ || 


ಕೊಡು ಭಕುತಿಯ ನಿನ್ನೊಳು ಗುರುಸತ್ಕಬೋಧನೇ 


ಬಿಡಿಸೋ ನಿನ್ನಡಿಗೆ ಕಟ್ಟಿಕೊಳ್ವೆ ಕೊರಳನೇ || ೪ || 


ಹರಿವಾಯುಗಳಲ್ಲಿ ಕೊಡು ನೀ ನಿಜಭಕುತಿಯನೇ 


ವರದ ಶ್ರೀ ಹನುಮೇಶವಿಟ್ಠಲನಡಿಸೇವಕನೇ 11 ೫ || 
೩೦ 
ನೋಡಿದೆ ಗುರುಗಳ ನೋಡಿದೆ ಅತ] || 


ನೋಡಿದೆನು ಗುರುಗಳನು ವಂದನೆ 

ಮಾಡಿದೆನು ಚರಣಾಬ್ಜದಲಿ ಕೊಂ- 

ಡಾಡಿದವರಿಗೆ ಬೇಡಿದ್ದರಗಳ 

ನೀಡಿ ಪೊರೆಯುವ ಸತ್ಮಬೋಧರ || ೧ 


ಸತ್ಯಪ್ರೀಯರು ಕರೆದು ಆಶ್ರಮ- 

ವಿತ್ತು ಶ್ರೀ ಮಾನಾಮಧುರೆಯಲಿ 

ಉತರಾದಿಮಠಾಧಿಪೀಠವ 

ಹತ್ತಿ ಸುರರಾಯನಂತಾಳ್ನರ || ೨ || 


ಹತ್ತು ಮತ್ತೊಂಬತ್ತು ವರುಷದಿ 

ಸುತ್ತಿ ತೀರ್ಥ ಕ್ಷೇತ್ರಗಳ ಬಂ- 

ದಿತ್ತ ಸವಣೂರಲ್ಲಿ ತಾವಿ- 

ಪತ್ತು ಮತ್ತೊಂದೊರುಷ ಮೆರೆದರ || ೩ || 


ಶ್ರೀ ಸತ್ಯಬೋಧರು 


ಭೇದ ಮತವನೆ ಬೋಧಿಸುತ ದು 
ರ್ವಾದಿಗಳ ನಿರ್ವಾದ ಮಾಡುತ ಸದಾ 
ಬಾದರಾಯಣರಾ ಮೂರ್ತಿಯ 
ಪಾದಪದಗಳಾರಾಧಕರ 


ಗರಳ ಮಿಶ್ರವ ಮಾಡಿ ಪಾಕದೊಳಿರಿಸೆ 
`ಸೂದನು ಶ್ರೀಹರಿಗೆ ತಾವ್‌ 
ಅರಪಿಸಿದ ನೈವೇದ್ಕ ಬಿಡೆವೆಂದರಿತು 
ಅದನುಂಡರಗಿಸಿದ ಫನರ 


ತರ್ಕಿಸುತಲಿರೆ ರಾತ್ರಿ ಭೋಜನ 
ವಕ್ರಯತಿಗಳಿವರೆಂದು ಕುಹಕರು 
ಅರ್ಕನನು ರಾತ್ರಿಯಲಿ ತೋರಿದ 
ಮಾರ್ಕಾಂಡೇಯಾಂಶಜರ ಮೂರ್ತಿಯ ನೋಡಿದೆ 


ಹೋಗಿ ಕಾಶಿಗೆ ಬರಲು ಯೋಚಿಸ- 
ಲಾಗಿ ತಾನೊಲಿದಿವರಿಗೋಸುಗ- 
ವಾಗಿ ಮತ್ತೀ ಮರದ ಬುಡದಲಿ 
ಭಾಗೀರಥಿ ಮೈದೋರೆ ಮಿಂದರ 


ಸೊನ್ನಿ ರಾಮಾಚಾರ್ಯರಿಗೆ 

ಮುಂದಿನ್ನ ಕೋಡಗ ಜನುಮ ಬಂದಿರೆ 
ಮನ್ನಿಸುತೆ ಪ್ರಾರಬ್ಧ ಪರಿಹರ- 

ವನ್ನು ಗೈದಿಹ ಫನ್ನ ಮಹಿಮರ 


ಸತ್ಯಸಂಧರೆನ್ನುತ್ತ ಆಶ್ರಮ 

ವಿತ್ತು ಶಿಷ್ಯಗೆ ಆಯುವಿಲ್ಲದಿರೆ 
ಮತ್ತೆ ಆಯುರ್ದಾನವನು 
ಮಾಡುತ್ತ ಕಾಯ್ದ ಮಹಾತ್ತುಮರನಾ 


ಈ.) 


|| ೪ 


(| ೫ 


|| ೯ 


ಬಂದು ಸೇವಿಪ ಸುಜನ ವೃಂದವ 
ಹೊಂದಿ ಪೊರೆಯುತ ಸ್ವರ್ಣಪುರದಲಿ 
ನಿಂದು ವೃಂದಾವನದಿ ಪೊರೆವ ಕ 
ರ್ಮಂದಿಗಳ ಪಾದದ್ವಂದಕಮಲವ 


ಎಂತು ವರ್ಣಿಪೆ ಮಹ ಮಹಿಮೆಗಳ 
ಸಂತತದಿ ಹನುಮೇಶವಿಟ್ಕಲನ 
ಚಿಂತಿಸುವ ಏಕಾಂತ ಭಕುತರ 
ಚಿಂತಿತಾರ್ಥವನೀವ ಗುರುಗಳ 


೩೧ 


ಸುಪ್ರಕಾಶದಿ ಮೆರೆವ ಭಕ್ತ ಪ್ರಮೋದ 


ಸುಪ್ರಭಾತ ನಿಮಗೆ ಶ್ರೀಸತ್ಯಬೋಧ 


ಹರಿದಾಸರು ಸ್ತುತಿಸಿದ 


|| ೧೦ 


|| ೧೧ 


ಚಿರಂಜೀವಿ ಮಾರ್ಕಾಂಡೇಯ ಯಹಿ ಅಂಶದಿ 


ಧರೆಯೊಳಗೆ ಅವತರಿಗೆ ಮೆರೆವ ಭಾಗ್ಯ 
ಇರುವದಿನ್ನಾರಿಗೆ ನಾನರಿಯೆ ತವಚರಣ 
ಸ್ಮರಣೆಯಿಂ ಪೂರ್ಣಾಯುವನ್ನು ಪಡೆವೆ 


1೧ 


ರಾಯಚೂರೊಳಗೆ ಹರಿಯಾರ್ಚಾರ್ಯ ಅರಳಾಂಬೆ 


ಜಾಯಾ ಸಮೇತ ಸುಖದಿಂದ ಇರಲು 


ರಾಯನಹೋಬಲ ನರಸಿಂಹನೊಲಿಮೆ ತರು- 


ವಾಯ ಜನ್ಮಿಸಿದ ರಾಮಾರ್ಯ ಕುವರಾ 


ಅತ್ರಿ ಕುಲದೊಳಗೆ ಸತ್ಪುತ್ರನೆಂದವತರಿಸಿ 
ಹಿತ್ಯಮಾತೃ ಸೇವೆ ಮಾಡಿ ಸಂತೈಸಿ 

ತತ್ರ ಪಾಠ ಪ್ರವಚನಾದಿಗಳ ಮುಗಿಸುತ 
ಲತ್ರ ಪುತ್ರರ ಕೂಡಿ ಸುಖದೊಳಿರಲು 


|| ೨ 


ತೆ 
|| & 


|| 


ಶ್ರೀ. ಸತ್ಯಬೋಧರು 


ವರ ಚೈತ್ರ ಶುದ್ಧ ತ್ರಯೋದಶಿ ರಕ್ತಾಕ್ಸಿಯ 
ವರುಷದಲಿ ಸನ್ಮಾಸ ಸ್ಹೀಕರಿಸುತಾ 

ಹಿರಿದಾದ ಮಾನಾಮದುರೆಯ ಕ್ಷೇತ್ರದಲಿ 
ಗುರುಗಳಾರಾಧನೆಯ ಗೈದ ಗುರುರಾಯ 


ಸತೃಪ್ರಿಯಗುರು ಕರಕಮಲ ಸಂಜಾತ 
ಸತ್ಮಬೋಧರು ನೀವು ಜಗದೊಳಗೆ ಮೆರೆದು 
ನಿತ್ಯವೂ ಸವಣೂರು ನಗರದಲಿ ನಿಂತು ತವ 
ಭೃತ್ನರನು ಪಾಲಿಸುವ ಪರಮ ಕರುಣಾಳು 


ಖಂಡೇರಾವ ಸಂಗೋ ನವಾಬ ಹಕೀಮಖಾನ 
ದಂಡ ಪ್ರಣಾಮದಿ ಗುರುಗಳನು ಪ್ರಾರ್ಥಿಸಲು 
ಪುಂಡರೀಕಾಕ್ಟನ ಪ್ರತಿದಿವಸ ಅರ್ಚಿಸಲು 
ಕಂಡು ಭಕ್ತರು ನಲಿಯೆ ಸವಣೂರಿನ 


ಗುತ್ತಿಯ ಮುರಾರಿ ಘೋರ್ಪಡೆಯೆಂಬ ದೊರೆ ತಾನು 


ಮುತ್ತುಮಾಣಿಕ್ಕದಂಬಾರಿ ಸಹಿತ 


ಉತ್ತಮೋತ್ತಮ ಹಸ್ತಿ ಮರಿಗಳನು ಕೊಡಲು ನೀ 


ವಿತ್ತ ನಾಮಗಳು ಜಯ ವಿಜಯರೆಂದು 


ತಪಸಿನಾ ಫಲದಿಂದ ಅಕ್ಬಯ್ಕ ತೃತೀಯದಲಿ 
ತ್ರಿಪಥೆ ಗಾಮಿನಿ ಗಂಗೆಯ ತರಿಸಿದ 
ಅಪರಿಮಿತ ವೈಭವದಿ ಮೆರೆವ ಸ್ಥಳವಿಂದಿಗೂ 
ವಿಪುಲ ಜಲ ಸಂಚಯವೆ ವಿಷ್ಣುತೀರ್ಥ 


ನೀರಿಲ್ಲದೂರು ಸವಣೂರೆಂಬ ಗಾದೆಯನು 


ದೂರು ಮಾಡಿದ ಮಹಾಮಹಿಮ ಗುರುರಾಯ 


ವಾರಣಾಸೀಪುರಕೆ ಮಿಗಿಲಾಯಿತೀ ಕ್ಷೇತ್ರ 
ಚಾರು ರುದ್ರಾಲಯದ ವಿಷ್ಠ್ಣುತೀರ್ಥ 


೬೩ 


|| ೪ 


(| ೬ 


"ನ 


ಹರಿದಾಸರು ಸ್ತುತಿಸಿದ 


ಸತ್ಯಬೋಧರ ಚರಿತೆ. ಪರಮಷಾವನ ಚರಿತೆ 
ಸತ್ತಬೋಧರ ಕ್ಷೇತ್ರವದು ಪುಣ್ಮಕ್ಷೇತ್ರ 

ಸತ್ತಬೋಧರ ಕರುಣೆ ಹರಿಭಕ್ತರಾಭರಣ 

ಸತ್ಯಬೋಧಗೆ ನಮನ ಶತ್ರುಗಳ ದಮನ || ೨೨ 


ಸತ್ಯಬೋಧರ ಸ್ಕರಣೆ ಭವದ ಭವಣೆಯ ಹರಣ 
ಸತ್ಯಬೋಧರ ತೀರ್ಥವೀವುದಿಷ್ಟಾರ್ಥ 

ಸತ್ಯಬೋಧರ ಸೇವೆ ಭವಜಲಧಿಯೋಳು ನಾವೆ 
ಸತ್ಯಬೋಧರ ನಾಮ ಪಾಪ ನಿರ್ನಾಮ || ೨೩ 


ನಸುಕಿನಲಿ ಈ ಸುಪ್ರಭಾತ ಗೀತೆಯ ಪರಠಿಸಿ 

ನಶಿಸಿ ಹೋಗುವವೆಲ್ಲ ದುರಿತರಾಶಿಗಳು 

ದಾಸ ಸರ್ವೋತ್ತಮನ ಪುತ್ರ ಸುಶೀಲೇಂದ್ರ ಕೃತ 
ಭೂಸುರ ಶ್ರೇಷ್ಠ ಗುರು ಕವನ ಪಾವನವು || ೨೪ 


ಮಂಗಲವು ಶ್ರೀ ಮೂಲ ದಿಗ್ವಿಜಯ ರಾಮನಿಗೆ 
ಮಂಗಲವು ಶ್ರೀ ಮಧ್ವ ಜಯ ವ್ಯಾಸತೀರ್ಥರಿಗೆ 
ಮಂಗಲವು ಶ್ರೀ ಸತ್ತ್ವಬೋಧಾರ್ಯ ಗುರುವಿಗೆ 
ಮಂಗಲವು ಸಕಲ ಸದ್ಧಕ್ತ ವಿಬುಧರಿಗೆ ||. ೨೫ 


೩೨ 
ಕೋದಂಡನ ಹೆಗಲಿಗಿರಿಸಿ ಶ್ರೀರಾಮಚಂದ್ರ ಪುತ್ಥಳಿ 


ಮಡದಿ ಸೀತೆ ಅಭಯಹಸ್ಮ ತೋರಿಸಿರಲು ಮೈಥಿಲಿ 
ಸೌಜನ್ನದಿ ಸೌಮಿತ್ರಿಯು ನಕ್ಕೆ ನಕ್ಕು ನಿಂತಿರೆ 


ಯತಿಯ ಹರುಷ ಉಕ್ಕಿ ಬರಲು ತುಂಬಿ ಬಂತು ಕಣ್ಣು ಕೊರಲಿ 


ಭಕ್ತಿಯ ಬಾಷ್ಟಾಂಜಲಿ ರಾಮ ಸೀತೆ ಲಕ್ಷ್ಮಣರಡಿ 


ಗಳನು ತೊಳೆದು ಹರಿಯಿತು ಹರುಷ ತುಂಬಿ ಮೊರೆಯಿತು 


ಶ್ರೀ ಸತ್ಯಬೋಧರು ೬೭ 


ಯತಿಯ ಭಕ್ತಿ ಧವಲ ಕೀರ್ತಿಯಾಗಿ ಸುತ್ತುವರಿಯಿತು 
ಮಡುಗೊಂಡಳು ಗಂಗೆ ಬಂದು ವಿಷ್ಣುತೀರ್ಥದಲ್ಲಿಯೇ 
ಶ್ರಾವಣೂರ ಸೀಮೆಯಲ್ಲಿ ಯತಿಯ ಸೇವೆ ಸಲ್ಲಿತೆಂದು 
ಗಂಗೆ ಬಂದಳಲ್ಲಿಯೇ ಯತೀಶ್ವರರ ಸಂಕಲ್ಪಕೆ 

ಸತ್ಕ ಕಳಸವಿಟ್ಟಿತು ದಿಗ್ವಿಗಂತದಂತಕೆಲ್ಲ 

ಧವಲ ಕೀರ್ತಿ ಮುಟ್ಟಿತು ಯತೀಶ್ವರ ಗೀತೆ ಹರುಷ 
ಸತ್ಯ ಪದ್ಮ ಕಂಪಿಡೆ ನಂಬಿ ನಚ್ಚಿ ಶರಣೆನ್ನಲು 
ಯತಿಗಳಡಿಗೆ ಬಾಗಲು ಹುಣ್ಣಿಮೆ ಬೆಳದಿಂಗಳೆಲ್ಲ 
ಹಾಲ ಕರೆವುದಂದಿಗೆ ಮುಗಿಲ ಜೇನು ಕುಡಿವುದೆಲ್ಲಿ 
ಜೀವ ಜೀವವಂದಿಗೆ ಹೇಪಟಲವರಳಿದಂಥ 

ಸತ್ಕ ಪದ್ಮ ಕಂಡಿತು ಜೀವಭ್ರಮರವದರ ಜೇನ 
ನೆಲ್ಲವನ್ನೆ ಉಂಡಿತು ಸತ್ಯಬೋಧ ಯತೀಶ್ವರರ 
ಅಭಯ ಹಸ್ತದಡಿಯಲಿ ಅವರಪಾರ ಕರುಣೆಯಿರಲಿ 
ನನ್ನ ನಮ್ರ ,ನುಡಿಯಲಿ ಅವರ ನೆನಹೆ ನನ್ನ ಉಸಿರು 
ಅವರ ಹರಕೆ ಜೀವನ ಅವರ ಕರುಣೆಯಿರಲು ನನ್ನ 
ಬಾಳು ನಿತ್ಕ ಪಾವನ. 


೩೩ 


ರಥವಾನೇರಿದಾ ಸತ್ಯಬೋಧಾ 
ಸತ್ಯಪ್ರೀಯರ ಕುವರಾ |ಪ 


ಧಾರಿಣಿಯೊಳು ತಮಾಧರಾಧಕರಿಗೆ 
ಸಾರಸೌಖ್ಯಗಳ ಸೂರಿಗೈಯಲೆಂದು |(ಅಪ 


ಲಕ್ಷ್ಮೀಶನ ಪೂಜಕನೆ ನಿನ್ನ ಯೋಗಶಕ್ತಿಯಲಿ 
ವಿಷಕಂಠನೊಲಿಸಿ ಮೃಕಂಡುಜ ಬಷಿಯನು ಸರಿಸಿ 

ವಿಷವ ಸುಖದಿ ಜೀರ್ಣಿಸಿದ ಗುರುವೆ ದು- 

ರ್ವಿಷಯ ವಿಷಯ ಕಸಿವಿಸಿ ಬಿಡಿಸೆಂದು || ೧॥| 


೬೮ 


ಹರಿದಾಸರು ಸ್ತುತಿಸಿದ 


ಟೊಂಗೆಯಿಂದಿಳಿದು ಬಂದಳು ಗಂಗೆಯು ನಿನಗೊಲಿದು 
ಕತ್ತಲೆಯಲ್ಲಿ ಬಿಸಿಲು ತೋರ್ದ ಮಹಾತ್ಮನು ನೀನು 
ಕತ್ತಲೆಯಂತಿಹ ಮೋಹವ ಕೀಳುತ 
ಭಕ್ತಿಯ ಬೆಳಕನು ತೋರಿಸಲೆಂದು (೨1 


ಮಾರ್ಕಾಂಡೇಯ ಮುನಿಯೇ ನೀನು 

ಗುರು ಸತ್ತಬೋಧಾ ಗುರು ಸತ್ಯಬೋಧಾ 

ಶರಣು ಶರಣೂ ಯೆನ್ನ ಧೊರೆಯೆ 

ಪೂರೆಯೊ ಧನ್ಮರ ನಿಧಿಯೆ 

ಧರೆಯೊಳು ವರಹವಿಠಲನ ಸದಿಸುತ 

ಪ್ರರ ಸವಣೂರಲಿ ಮೆರೆವಾ ಯತಿಯೇ || ೩ || 


೩೪ 


ಸತ್ಯಬೋಧರಾಯಾ ಏನೋ ನಿಮ್ಮ ಮಾಯಾ 
ಸತ್ಯಪ್ರೀಯ ಕುವರಾ ಶ್ರೀ ಸತ್ಯಬೋಧರಾಯಾ !ಪ॥| 


ಸುವರ್ಣಪುರದಲಿ ವಾಸ ಮಾಳ್ಪ ಧೀರಾ 
ಭಕ್ತರಭೀಷ್ಟವ ಪೂರೈಸುವ ಧೀರಾ ೧] 


ಶುದ್ಧ ಶಿಲೆಯ ಮಧ್ಯದಿ ತಿದ್ದಿ ನಾಮವ ಧರಿಸಿ 
ವೃಂದಾವನದಿ ನೆಲೆಸಿ ದಿವ್ಕ ತಪಸ್ವಿಯೆನಿಸಿ (೨ ॥| 


ವಿಷವನ್ನು ಭುಂಜಿಸಿ ರಾತ್ರಿ ಸೂರ್ಯನ ತೋರಿಸಿ 
ಭಾಗೀರಥಿಯ ತರಿಸಿ ವಿಷ್ಣುತೀರ್ಥದಲಿರಿಸಿ 11 ೩ || 


ಶ್ರೀ ಸತ್ಯಬೋಧರು 


ಸತ್ಯಸಂಧರ ಕರೆಸಿ ಆಯುರ್ದಾನವ ಮಾಡಿ 
ಮಾರ್ಕಾಂಡೇಯರೆನಿಸಿ ಮೂಲರಾಮನ ಪೂಜಿಸಿ 


ಕಷ್ಟದಲಿ ಸಿಲುಕೀ ಬಂದ ಭಕ್ತರ ಕಾಮ 
ಧೇನು ಎನಿಸಿ ವರಹವಿಠಲನ್ನ ಪೂಜಿಸಿ 
೩೫ 


ಸ್ವಾಮಿ ಲಾಲಿ ಸತ್ಯಬೋಧ ಲಾಲಿ 
ಸತ್ಯಪ್ರಿಯ ಪ್ರೇಮ ಶಿಷ್ಕ ಸ್ವಾಮಿ ಲಾಲಿ 


ಅರಳಮ್ಯನಾ ಪುತ್ರ ಸ್ವಾಮಿ ಲಾಲಿ 
ಅಜ್ಞಾನ ಕಳೆವೂ ಸ್ವಾಮಿ ಲಾಲಿ 


ರಾಮಪ್ರಭು ಸೇವಕ ಸ್ವಾಮಿ ಲಾಲಿ 
ರಾಮಧ್ಯಾನ ತತ್ಪರ ಸ್ವಾಮಿ ಲಾಲಿ 


ದೈತಮತೋದ್ಧಾರಕ ಸ್ವಾಮಿ ಲಾಲಿ 
ಶೋತೃಜನ ಪೋಷಕ ಸ್ವಾಮಿ ಲಾಲಿ 


ಸಂತತ ಸದ್ರಿಪರ ಸ್ವಾಮಿ ಲಾಲಿ 
ಶ್ರೀರಮಣನ ತೋರಿಸೊ ಸ್ವಾಮಿ ಲಾಲಿ 


ಸರ್ವ ಕ್ಷೇತ್ರ ಸಂಚರಿಪ ಸ್ವಾಮಿ ಲಾಲಿ 
ಸುವರ್ಣಪುರವಾಸಿ. ಸ್ವಾಮಿ ಲಾಲಿ 


೬೯ 


೪ || 


ಇ. 


೭೦ 


ಹರಿದಾಸರು ಸ್ತುತಿಸಿದ 


ಸಣ್ಣ ಬಾಲಗೆ ಆಯು ಸ್ವಾಮಿ ಲಾಲಿ 
ಸತ್ಯಸಂಧರಿಗೆ ಆಶ್ರಮ.ಯಿತ್ತ ಸ್ವಾಮಿ ಲಾಲಿ 


ಭಕ್ತವತ್ಸಲಾ ಸತ್ಯಬೋಧ ಲಾಲಿ 
ಬಾದರಾಯಣ ಸೇವಕ ಸ್ವಾಮಿ ಲಾಲಿ 


೩೬ 


ಪೋಷಿಸೊ ಸತ್ಯಬೋಧ ಗುರುತೀರ್ಥ 
ದೇಶಿಕ ಶ್ರೀ ಸತ್ಯಪ್ರಿಯ ಕರಜಾತ 


ದಾಶರಥಿಯ ಪದಧ್ಯಾನನಿರತ 
ದೋಷಗಳೆಣಿಸದೆ ಪೊರೆ ಎನ್ನ ಸತತ 


ದೇಶದಾದ್ಕಂತ ವಿತತ ಚರಿಸುತ 
ದೂಷಿತ ಮತಗಳ ಬೇರನಳಿಸುತ್ತ 
ಕೀಶಮತಾರ್ಥ ವಿಷಷೋಷ ತೋರಿಸುತ 
ದ್ವೇಷಿರಾಜರ ಮದವಿಳಿಸಿದ ಚರಿತ 


ದವಿಷವನುಂಡದನರಗಿಸುತ 

ನಿಶೆಯಲಿ ರವಿಯ ಬಾನಲಿ ತೋರಿಸುತ್ತ 
ಹುಸಿಯ ಮಾಡುತ ನಿಷಿದ್ಧ ಪದಾರ್ಥ 
ಎಸೆವ ಗಂಗೆಯ ಕೂಪಕೆ ತಂದ ಮಹಿತ 


ಬೆಸೆದು ದಾಸವ್ಕಾಸ ಕೂಟ ಪೋಷಿಸುತ 
ಅಸಮ ನಾಲ್ಡರು ಶಿಷ್ಕರ ಪಡೆದಿರುತ 

ಅಸುಪತಿ ಪಿತಾನಂತ ವಿಠಲನೊಲಿಸುತ್ತ 
ಯಶಸಿ ಭಕ್ತರ ಕಾವ ಸವಣೂರಲಿರುತ 


|| ೬. || 


14.8.1] 


|| ಅ ಪ || 


3. ಈೆ|] 


|| ೩ || 


ಶ್ರೀ ಸತ್ಯಬೋಧರು 
ಚರಿತ್ರಾತ್ಮಕ ದೀರ್ಫ್ಥ ಕೃತಿಗಳು 


೩೭ 


ಸತ್ಯಬೋಧಾರ್ಯರ ವೃತತಿಜಾಂಘ್ರಿಗಳಲ್ಲಿ 
ಸತತ ಶರಣಾದ ನಾ ಹಿತದಿ ಪಾಲಿಪರು 

ಪ್ರತತ ಭೂಮಾದಿ ಗುಣ ಸಿಂಧು ಪುರುಷೋತ್ತಮನ 
ವಿತತ ಮನದಲಿ ಧಾನಿಸಿ ಒಲಿಸಿಕೊಂಡ 


ಹಂಸನಾಮಕ ವಿಷ್ಣುವನರುಹಾಸನ ಸನಕ 
ದೂರ್ವಾಸ ಮೊದಲಾದ ಗುರು ವಂಶಜಾತ 
ದಶಪ್ರಮತಿ ಸರಸಿಜನಾಭ ನರಹರಿತೀರ್ಥ 
ಬಿಸಜ ಚರಣಂಗಳಲಿ ಸತತ ನಾ ಶರಣು 


ಮಾಧವ ಅಕ್ಟೋಭ್ಕ ಜಯವಿದ್ಕಾಧಿರಾಜ ರಾ 
ಜೇಂದ್ರ ಕವೀಂದ್ರ ವಾಗೀಶ ರಾಮಚಂದ್ರ 
ವಿಭುದೇಂದ್ರ ವಿದ್ಕಾನಿಧಿಗಳು ಈ ಸರ್ವ 
ಸುತಪೋನಿಧಿ ಯತಿವರ್ಯರಿಗೆ ನಮಿಪೆ 


ವೇದಾಂತ ಕೋವಿದರು ರಘುನಾಥ ರಘುವರ್ಯ 
ಪದವಾಕ್ಕ ತತ್ವಜ್ಞ ರಘೂತ್ತಮಾರ್ಯರಿಗೆ 
ವೇದವ್ಯಾಸ ಯತಿಗಳ ವಿದ್ಯಾಧೀಶರಿಗೆ 
ವೇದನಿಧಿಗಳಿಗೆ ನಾ ಬಾಗುವೆ ಶಿರವ 


ಸತ್ಯವ್ರತ ಸತ್ಯನಿಧಿ ಸತ್ಕನಾಥರಿಗೆ 
ಸತ್ಕಾಭಿನವ ಸತ್ಕಪೂರ್ಣರಿಗೆ ನಮಿಪೆ 
ಸತ್ಯವಿಜಯರಿಗೆ ಸತ್ಯಪ್ರಿಯ ಸತ್ಯಬೋಧರಿಗೆ 
ಭೃತ್ಯ ನಾ ಎನ್ನ ವಂದನೆಗಳರ್ಷಿಸುವೆ 


2.) 


ಅಜಾ, 


||ಹ 


|1|೧ 


|| ೨ 


|| ೩ 


|| ೪ 


ಈ 


ಹರಿದಾಸರು ಸ್ತುತಿಸಿದ 


ಸತ್ಯಬೋಧರ ಮಹಿಮೆ ಬಹು ಬಹು ಬಹುಳವು 

ವೇದ್ಕ ಎನಗೆ ಅತಿ ಸ್ವಲ್ಪ ಮಾತ್ರ 

ಅದರಲ್ಲು ಬಿಟ್ಟದ್ದು ಬಹು ಇಲ್ಲಿ ಹೇಳಿಹುದು 

ಅತಿ ಕಿಂಚಿತ್‌ ಅಣುಮಾತ್ರ ಸುಜನರು ಲಾಲಿಪುದು.. || ೫ || 


ರಾಮಾಚಾರ್ಯರು ಸಣ್ಣ ವಯಸ್ಸಿನವರು 
ನೇಮದಿಂದಾಶ್ರಮೋಚಿತ ಕರ್ಮಪರರು 

ರಾಮ ಹಯಶೀರ್ಷ ನರಸಿಂಹನ ಗುಣರೂಪ 

ಸಮ್ಮುದದಿ ಜ್ಞಾನಭಕ್ತಿಯಲಿ ಧ್ಕಾನಿಪರು 11 ೬. || 


ಈ ರಾಯಚೂರ್‌ ರಾಮಾಚಾರ್ಯರೇ ಸತ್ಯಪ್ರಿಯ 

ಗುರುಗಳ ಸಂಸ್ಥಾನ ಪೀಠಕ್ಕೆ ಬಂದು 

ಸೂರಿವರರು ಸತ್ತಬೋಧತೀರ್ಥರು ಎಂದು 

ಧರೆಯಲ್ಲಿ ಪ್ರಖ್ಯಾತರಾಗಿಹರು ಕರುಣಿ 2. 


ಬಾದರಾಯಣ ಮಾಧ್ವ ಸಚ್ಚಾಸ್ತ್ರ ಬೋಧಿಸಿ 

ಅಧಿಕಾರಿಗಳ ಉದ್ಭರಿಸಿ ಅಲ್ಲಲ್ಲಿ 

ವೇದ ವಿರುದ್ಧ ದುರ್ವಾದಗಳ ಕತ್ತರಿಸಿ 

ಮೇದಿನಿ ಸಜ್ಜನರ ಪೊರೆದಂಥ ಧೀರ || ೮ || 


ಹೀಠ ಆರೋಹಿಸಿದ ಪೂರ್ವ ಗುರುಗಳವೋಲು 

ಮಠಕ್ಕೆ ಮಾನ್ಯಗಳ ಆಭರಣಗಳನ್ನ 

ಪಟ್ಟಣ ಪ್ರಮುಖರು ಧನಿಕರು ಭೂಪಾಲರು 

ಕೊಟ್ಟದ್ದು ಅಲ್ಲಲ್ಲಿ ಸ್ವೀಕರಿಸಿದರು || ೯ || 


ಸತ್ಯಪ್ರಿಯರಾರಾಧನೆಗಾಗಿ ಬಂದಿದ್ದ 

ಸತ್ಮಬೋಧರ ಮಹಿಮೆಯನ್ನು ಲೆಕ್ಕಿಸದೆ 

ಬಂಧಿಸಿದ ಶ್ರೀ ಮಠವ ರಾಮೇಶ್ವರ ರಾಜ 

ಬಂತು ಸೈನ್ಯವು ತಿರುಚಿನಾಪಳ್ಳಿಯಿಂದ || ೧೦ ॥| 


ಶ್ರೀ ಸತ್ಯಬೋಧರು 


ತಿರುಚಿನಾಪಳ್ಳಿಯಿಂದ ಜಾನೋಜಿರಾವ್‌ ನಿಂಬಾ- 


ಳ್ಕರನು ಸೈನ್ಶವನು ಕಳುಹಿಸಿದನು 
ವಿರೋಧ ಬಿಡುಗಡೆ ಮಾಡಿ ಆ ರಾಜನ್ನ ಶಿಕ್ಷಿಸಿ 
ಗುರುಗಳ ಕರೆತಂದ ತಿರುಚಿನಾಪಳ್ಳಿಗೆ 


ತಿರುಚಿನಾಪಳ್ಳಿಯ ಮ್ಲೇಟ್ಬ ರಾಜನು ಈ 
ಗುರುಗಳ ಪ್ರಭಾವವ ಅರಿಯದೆ. ಮೌಢ್ಯದಲಿ 
ಪರಧನಾಪಹಾರಿಯು ಎಂದು ಆಪಾದಿಸಿ 
ನಿರೋಧಿಸಿದ ಶೋಧನೆ ಮಾಡುವ ನೆವದಿ 


ಪರಿಶೋಧನೆಯಲ್ಲಿ ಮೈಲಿಗೆ ಆಗದಿರೆ 
ಗುರುಗಳ ರಾಮದೇವರ ಪೆಟ್ಟಿಗೇಯ 
ತಿರುಕಾಟ್ಟುಪಳ್ಳೀಗೆ ಕಳುಹಿಸಿ ಉಪೋಷಣದಿ 
ಹರಿಯ ಮಾನಸ ಪೂಜೆ ಮಾಡುತ ಕುಳಿತರು 


ಜಾನೋಜಿರಾಯನು ವಾದಿಸಿ ಸುಲ್ತಾನ 

ತನ್ನ ಸರ್ಕಾರ ಶೋಧಕರ ಕಳುಹಿಸಿದ 

ತನ್ನ ಹಿರಿಯರು ಮತ್ತು ಇತರ ರಾಜರುಗಳ 
ಚಿಹ್ನ ಮುದ್ರಿತ ಒಡವೆ. ಮಾತ್ರವೆ ಕಂಡ 


ತನ್ನ ಹಿರಿಯರು ಇತರ ರಾಜರು ಕೊಟ್ಟ 
ಫನತರ ಮರ್ಯಾದೆ ಕಂಡು ನಾಚಿ 
ತಾನು ಗುರುಗಳಿಗೆ ಮಾಡಿ ಅಪರಾಧಕ್ಕೆ 
ಮನನೊಂದು ಪಶ್ಚಾತ್ತಾಪ ತೋರಿಸಿದ 


ವಿರೋಧ ನೀಗಿಸಿ ನಿಂಬಳ್ಳರನ ಕೈಯಿಂದ 

ಹರಿ ಪೂಜೆ ಗುರು ಪೂಜೆ ಮಾಡಿಸಿ ಕಾಣಿಕೆಯ 
ಗುರುತರದಿ ಅರ್ಷಿಸಿದ ಆ ಮ್ಹೇಛ್ಸರಾಜನು 
ಗುರು ಸತ್ಯಬೋಧರ ಕೀರ್ತಿ ವರ್ಧಿಸಿತು 


|| 


೧೧ 


೧೨ 


೧೩ 


೧೪ 


೧೫ 


(2೬, 


ಹರಿದಾಸರು ಸ್ನುತಿಸಿದ 


ತಿರುಕಾಟ್ಟುಪಳ್ಳಿಯಿಂದಲಿ ಪೂಜೆ ಪೆಟ್ಟಿಗೆಯ 

ತರಿಸಿ ಹರಿಪೂಜೆಯ ಮಾಡಿ ಮುದದಿಂದ 
ಮರ್ಯಾದೆ ಕಾಣಿಕೆಗಳ ಕೊಂಡು ದಿಗ್ವಿಜಯ 
ಚರಿಸಿದರು ಹರಿಗುರು ತೀರ್ಥಸ್ನಳಗಳಿಗೆ || 


ಮಾರ್ಗದಲಿ ತಂಜಾವೂರಿನ ರಾಜನು 
ಶ್ರೀಗುರುಗಳಿಗೆ ಸೇವೆ ಸಲ್ಲಿಸಿದ 

ನಗರದಲಿ ಪ್ರಮುಖ ಪಂಡಿತ ಗೋಸಾಯಿಯ 
ನಿಗಮಾಂತ ವಾದದಲಿ ಸೋಲಿಸಿದರು | 


ಕುಂಭಕೋಣದಿ ಬ್ರಾಹ್ಮಣರ ಬೀದಿಯಲ್ಲಿ 
ಗಂಭೀರತರ ದೊಡ್ಡ ಮಂಟಪ ಕಟ್ಟಿ 

ಸಂಭ್ರಮದಿ ಹರಿಪೂಜೆಗೈದು ವಿದ್ವಜ್ಜನ 

ಸಭೆಯ ಕೂಡಿ ವಾಕ್ಕಾರ್ಥ ನಡೆಸಿದರು || 


ಶ್ರೀರಂಗ ಕ್ಷೇತ್ರ ತಂಜಾವೂರು ತರುವಾಯ 
ಸಾರಂಗಪಾಣಿ ಕುಂಭೇಶ್ದರ ಕ್ಷೇತ್ರ 

ಪರಿಕಲ್ಲು ತಿರುಕೋಯಿಲೂರು ಮಾರ್ಗದಿ ಬಂದು 
ಸೇರಿದರು ತಿರುಪತಿ ವೇಂಕಟಾಚಲಕ್ಕೆ || 


ಶ್ರೀರಂಗನಾಥನಿಗೆ ಶ್ರೀರಂಗನಾಯಕಿಗೆ 
ಕ್ಷೀರಾಬ್ದಿಯಲಿತೋರ್ದ ಧನ್ವಂತರಿಗೆ 

ನೀರು ಮಧ್ಯದಿ ಇರುವ ಜಂಬುಕೇಶ್ವರನಿಗೆ 

ಭಾರಿ ಪುಣ್ಯದೆ ಕಾವೇರಿಗೆ ನಮಿಪೆ || 


ಶಾರ್ಜಿಧರ ಚಕ್ರಧರ ಕುಂಭೇಶ್ವರ ಅಂಬ 
ಮಂಗಳನಾಯಕಿ ವಿಜಯೀಂದರಿಗೆ 

ನಾಗೇಶ್ವರನಿಗೆ ವಿದ್ಯಪುರಿ ಶ್ರೀಶನಿಗೆ 

ಭುಗುಸುತಪತಿ ಶ್ರೀನಿವಾಸನಿಗೆ ನಮಿಪೆ || 


ದಿ 


ಟೇ. 


೧೮ 


೧೯ 


೨೦ 


೨೧ 


ಡಾ 


ಶ್ರೀ ಸತ್ಯಬೋಧರು 


ಪರಿಕಲ್ಲು ಎಂಬುವ ಗ್ರಾಮದಲಿ ನರಸಿಂಹ 
ಶ್ರೀರಮಾಪತಿ ಇಹನು ಸರ್ವೇಷ್ಟದಾತ 
ಪರಿಪರಿ ಭಕ್ತರ ಪೀಡೆಗಳ ಪರಿಹರಿಪ 
ಶರಣಾದೆ ಶ್ರೀಲಕ್ಷಿನರಸಿಂಹನಲ್ಲಿ 


ತಿರುಕೋಯಿಲೂರಲ್ಲಿ ಮೂರ್ಲೊಕ ಅಳೆದವನ 
ಭಾರಿ ಆಲಯ ಉಂಟು ಶಿವಕುಮಾರರಿಗೂ 
ಪಾತ್ರ 'ವಿಶಾಲವು ದಕ್ಷಿಣ ಪಿನಾಕಿನಿಯ 
ತೀರದಲಿ ಶ್ರೀರಘೂತ್ತಮರು ಕುಳಿತಿಹರು 


ಹಿನಾಕಜಾ ಈ ಪಿನಾಕಿಯಲ್ಲಿಹನು 

ಅನಿಮಿತ್ತ ಬಂಧು ಶ್ರೀಕೇಶವ ಸರ್ವೇಶ 
ಸ್ನಾನ ಜಪದಾನಗಳು ಪುಣ್ಮಪ್ರದತತ್ತೀರ 
ವನದಲ್ಲಿ ಶ್ರೀ ರಘೂತ್ತಮರ ವೃಂದಾವನ 


ಶ್ರೀಯುತ ತ್ರಿವಿಕ್ರಮ ವಿಶ್ವರೂಪಗೆ ನಮೋ 
ಕಾತ್ಕಾಯನಿ ಶಿವಗೂ ಸ್ಕಂದಂವಲ್ದೀಗೂ 
ಕಾಯವಾಕ್ಕುಮನದಿ ಟೀಕಾಭಾವಬೋಧರಿಗೂ 
ಕಾಯಮನ ಶುದ್ಧಿಕರ ಹಿನಾಕಿನಿಗೂ ನಮಿಪೆ 


ತಿರುಕೋಯಿಲೂರಿಗೆ ಕ್ರೋಶತ್ರಯದೊಳಗೆವೇ 
ವೀರ ಚೋಳಪುರದಲ್ಲಿ ಶ್ರೀ ಸತ್ಮನಾಥ 
ತೀರ್ಥರು ಅಭಿನವ ಚಂದ್ರಿಕಾಕಾರರು 
ಇರುತಿಹರು ವೃಂದಾವನದಲ್ಲಿ ವಂದೇ 


ತಿರುಕೋಯಿಲೂರಿಂದ ತಿರುವಣ್ಣಾಮಲೆಯೆಂಬ 
ಅರುಣಾಚಲಕೆ ಪೋಗಿ ಅಲ್ಲಿ ರಾಜಿಸುವ 
ಕರುಣಾಜ್ಧಿ ಗಿರಿಜಾರಮಣನ್ನ ವಂದಿಸಿ 
ತಿರುಪತಿಗೆ ಹೊರಟರು ಗುರುಸಾರ್ವಭೌಮ 


೭೫ 


೨೩ 


ಲ 


೨೫ 


ವ್ರ 


ರ 


೨೮ 


4.6 


ಹರಿದಾಸರು ಸ್ತುತಿಸಿದ 


ಹೇಮಗರ್ಭನ ತಾತ ಶ್ರೀಪತಿ ಜಗನ್ನಾಥ 
ಅಮಲಗುಣಗಣಸಿಂಧು ಪ್ರಸನ್ನ ಶ್ರೀನಿವಾಸ 

ರಾಮ ಹಯಮುಖವ್ಯಾಸನೃಹರಿಗೆ ಪ್ರಿಯತಮರೆ 

ನಿಮ್ಮಲ್ಲಿ ಶರಣಾದೆ ಸತ್ಮಬೋಧಾರ್ಯ || ೨೯ || 


ಅಧ್ಯಾಯ ೨ 


ಸತ್ಯಬೋಧಾರ್ಯರ ವೃತತಿಜಾಂಫಿ/ಗಳಲ್ಲಿ 

ಸತತ ಶರಣಾದೆ ನಾ ಹಿತದಿ ಪಾಲಿಪರು 

ಪ್ರತತ ಭೂಮಾದಿ ಗುಣಸಿಂಧು ಪುರುಷೋತ್ತಮನ 

ವಿತತ ಮನದಲಿ ಧ್ಯಾನಿಸಿ ಒಲಿಸಿಕೊಂಡ ಪ ॥| 


ವೇಲೂರು ಚಿತ್ತೂರು ಚಂದ್ರಗಿರಿ ಮಾರ್ಗದಲಿ 

ಅಲ್ಲಲ್ಲಿ ಪ್ರಮುಖ ಭೂಪಾಲರ ಕೈಯಿಂದ 

ಬಲು ಭಕ್ತಿಯುತ ಪೂಜೆ ಮರ್ಯಾದೆ ಕೊಂಡು 

ವ್ಯಾಳಗಿರಿ ವೇಂಕಟನ ತಿರುಪತಿ ಸೇರಿದರು | ೧ ॥| 


ತಿರುಪತಿಯಲಿ ಹನುಮದಾಧಿ ಲಕ್ಷ್ಮಣ ಸೇವ್ಕ 

ಶ್ರೀರಾಮಸೀತಾ ಸಮೇತನಿಗೆ ನಮಿಪೆ 

ಉರಗೇಶಶಯ್ಯ ಶ್ರೀಗೋವಿಂದರಾಜನಿಗು 

ಶಿರಬಾಗುವೆ ಶ್ರೀಲಕ್ಷ್ಮೀಗೂ ಸತತ || ೨ || 


ಒಂದು ಗಾವುದ ದೂರದೊಳಗೆವೇ ಇರುತಿಹುದು 
ಪದಸರೋವರವು ತತ್ತೀರದಲ್ಲಿ 

ವೇದವಿಗ್ರಹಫ್ಫಣಿ ಆದಿತ್ಕ ಸೂರ್ಕನು 

ನಿಂತಿಹನು ಸರ್ವೇಷ್ಟ ಶ್ರೀದವೃಷ್ಟಿದನು || ೩ || 


ಶ್ರೀ ಸತ್ಯಬೋಧರು 


ಸಮೀಪದಲಿ ದೊಡ್ಡ ಆಲಯವಿಹುದಲ್ಲಿ 
ಬೊಮ್ಮದಿ ಸುಮನ ಸಾರ್ಜಿತ ಕೃಷ್ಣ ಅಣ್ಣ 
ರಾಮನ ಸಹ ಕುಳಿತು ವಂದಿಸುವ ಸಜ್ಜನರ 
ಕ್ಷೇಮಲಾಭವ ಸದಾ ಪಾಲಿಸುತಿಹನು 


ದಕ್ಬಪಾರ್ಶ್ವದ ಗುಡಿಯಲ್ಲಿ ಸುಂದರರಾಜ 
ಲಕ್ಷ್ಮೀಸಮೇತನು ಕಾರುಣ್ಕ ಶರಧಿ 
ಪಕ್ಷಗಳು ಅಕ್ಟಿಗಳ ರಕ್ಷಿಸುವ ತೆರದಲ್ಲಿ 
ವಿಷ್ಣು ಭಕ್ತರ ಸದಾ ಕಾಯುತಿಹನು 


ಕೃಷ್ಣನಾಲಯ ವಾಮಪಾರ್ಶ್ವ ಮಂದಿರದಲ್ಲಿ 
ವನಜ ಆಸನದಲ್ಲಿ ಶ್ರೀಪದ್ಮಾವತಿಯು 

ದೀನ ಕರುಣಾಕರಿಯ ವರ ಅಭಯ ನೀಡುತ್ತ 
ಶ್ರೀನಿವಾಸನ ಬದಿಯಲ್ಲಿ ಕುಳಿತಿಹಳು 


ದ್ವಾದಶಾಕ್ಬರ ಕಮಲ ವಾಸಿನಿ ಮಂತ್ರಪುತಿ 
ಪಾದ್ಕಳು ಪದ್ಮಾವತಿ ಕಮಲವಾಸಿನಿಯು 
ಪದ್ಮಣೋಚನೆ ಸರ್ವಾಲಂಕಾರ ಸಂಪನ್ನೆ 
ಸದಾ ಯಮ್ಮ ಪಾಲಿಸುವಳಿಗೆ ನಮೋ ಎಂಬೆ 


ವೇಂಕಟಾಚಲದ ಅಡಿ ವಾರದಲಿ ಇರುತಿದೆ 
ಅಕಳಂಕ ಸುಪವಿತ್ರ ಕಪಿಲತೀರ್ಥ 

ಅಂಗ ಆಕಾರದಲಿ ಕಪಿಲೇಶ್ವರ ಇಹನು 
ಬಾಗುವೆ ಶಿರ ಶಿವಗು ಉಮಾಮಹೇಶ್ವರಿಗೂ 


ಕಪಿಲೇಶ್ವರಾನುಗ್ರಹದಿಂದ ಗಿರಿ ಏರಿ 
ಗೋಪುರಾಲಯದಲ್ಲಿ ನೃಸಿಂಹನ ನಮಿಸಿ 
ಶ್ರೀಪ ವರಾಹ ವೆಂಕಟನ ಕಾಣಿಸುವಂತ 
ಆ ಭೇಟಿ ಹನುಮನಿಗೆ ಶರಣು ಶರಣೆಂಬೆ 


ದೆ 


೫ 


ಪ 


ಲ 


೮ 


2೮೮ 


ಹರಿದಾಸರು 


ಸ್ವಾಮಿ ವೆಂಕಟನ ಆಲಯದ ಗೋಪುರ ಕಂಡು 
ಸರಿಸಿದ ಮಾತ್ರದಲೆ ಪಾಪ ನೀಗಿಸುವ 

ಸ್ವಾಮಿ ತೀರ್ಥಕು ಭೂವರಾಹ ಕರುಣಾಜಬ್ನಿಗೂ 
ನಮಿಸುವೆ ಅಶ್ವತ್ಥನಾರಾಯಣಗು 


ಕಪಿಲೇಶ್ವರರಾನುಗ್ರಹದಿ ಹನುಮಂತನ 

ಆ ಪವನಜನ ದಯದಿ ಭೂಧರಾ ವರಾಹನ 
ಪುಷ್ಪಭವ ಪೂಜಿತ ಶ್ರೀ ಶ್ರೀನಿವಾಸನ 
ಶ್ರೀಪದ್ಮ ಪದಯುಗದಿ ಶರಣು ಶರಣಾದೆ 


ಶ್ರೀವಕ್ಸ ವೇಂಕಟೇಶನ್ನ ಧ್ಯಾನಿಸಿ ನಮಿಪೆ 
ದೇವ ದೇವ ಶಿಖಾಮಣಿ ಕೃಪಾನಿಧಿ ಸುವೃಂದ 
ನವರತ್ನಖಚಿತ ಆಭರಣ ಕಿರೀಟಯು 

ಶಿವದ ವರ ಅಭಯ ಕರಕಟ ಚಕ್ರಶಂಖಿ 


ಭಕ್ತವತ್ಸಲ ದಯಾನಿಧಿ ಶ್ರೀನಿವಾಸನ್ನ 
ಸತ್ಯಬೋಧತೀರ್ಥಾರ್ಯರು ವಂದಿಸಿ ಸ್ತುತಿಸಿ 
ಆ ದೇವಸ್ಥಾನದಲಿ ಮರ್ಯಾದೆಗಳ್‌ ಕೊಂಡು 
ಪದುಮ ಸರೋವರಾಲಯಗಳ ಖದಿದರು 


ವೆಂಕಟಗಿರಿಯಿಂದ ಕರ್ನಾಲು ಗದ್ದಾಲ 
ಪೋಗಿ ಸತ್ತತ್ವ ಸಿದ್ಧಾಂತವ ಬೋಧಿಸಿ 
ಭಕುತರಿಗೆ ದರ್ಶನ ಉಪದೇಶ ಕೊಟ್ಟರು 
ಮಾರ್ಗದಲಿ ಹನುಮಂತ ಕ್ಷೇತ್ರ ಇಹುದು 


ಕ್ಷೇತ್ರ ಗಂಡಿಗ್ರಾಮ ತತ್ರಸ್ಥ ಹನುಮನಿಗೆ 
ಶರಣೆಂಬೆ ಸದಿಸಲು ಬುದ್ದಿರ್ಬ್ನಲ ಯಶಸ್ಸು 
ದ್ಫೆರ್ಯವು ನಿರ್ಭಯತ್ವವು ಅರೋಗತವು 
ದೊರೆಯುವುದು ನಿಶ್ಚಯ ಆಜಾಡ್ಕ ವಾಕ್ಠಟುತ್ತ 


ಸ್ತುತಿಸಿದ 


೧೦ || 


೧೧ 1 


೧೨ |1| 


೧೩ |1| _ 


೧೪ || 


೧೫ || 


ಶ್ರೀ ಸತ್ಯಬೋಧರು ತ 


ಹೇಮಗರ್ಭನ ತಾತ ಶ್ರೀಪತಿ ಜಗನ್ನಾಥ 

ಅಮಲ ಗುಣಗಣಸಿಂಧು ಪ್ರಸನ್ನ ಶ್ರೀನಿವಾಸ 

ರಾಮ ಹಯಮುಖವ್ಕಾಸ ನೃಹರಿಗೆ ಪ್ರಿಯತಮರೆ 

ನಿಮ್ಮಲ್ಲಿ ಶರಣಾದೆ ಸತ್ಯಬೋಧಾರ್ಯ || ೧೬ || 


ಅಧ್ಯಾಯ ೩ 


ಸತ್ಯಬೋಧಾರ್ಯ ವೃತತಿಜಾಂಫಿ/ಗಳಲ್ಲಿ 

ಸತತ ಶರಣಾದೆ ನಾ ಹಿತದಿ ಪಾಲಿಪರು 

ಪ್ರತತ ಭೂಮಾದಿ ಗುಣಸಿಂಧು ಪುರುಷೋತ್ತಮನ 

ವಿತತ ಮನದಲಿ ಧ್ಯಾನಿಸಿ ಒಲಿಸಿಕೊಂಡ || ಪ ॥ 


ಗ್ರಾಮ ಪಟ್ಟಣ ನಗರ ಪ್ರಮುಖರು ಅಲ್ಲಲ್ಲಿ 

ಶ್ರೀಮಠಕ್ಕೆ ಆಹ್ವಾನ ಸ್ವಾಗತ ಕೊಟ್ಟು 

ಸ್ವಾಮಿಗಳ ಆದರದಿ ಸೇವಿಸಿ ಪೂಜೆಯ 

ಸಮ್ಮುದದಿ ವೈಭವದಿ ಮಾಡಿಸಿದರು |೧| 


ಗದ್ದಾಲ ಕಡೆಯಿಂದ ಹೃದರಾಬಾದು 

ಗೋದಾವರಿ ರಾಯಚೂರು ಮಂತ್ರಾಲಯ 

ಇಂಥಾ ಹರಿಗುರು ಕ್ಷೇತ್ರಗಳಿಗೆ ಪೋಗಿ 

ಬಂದರು ಸವಣೂರು ರಾಜಧಾನಿಗೆ || ೨ || 


ಸವಣೂರ ರಾಜನು ಒಳ್ಳೆ ನವಾಬನು 

ದಿವಾನ್‌ ಎಂಬುವ ಮುಖ್ಯ ಮಂತ್ರಿ 

ಸಾತಿಕ ದ್ವಿಜವರ್ಯ ಖಂಡೇರಾಯನು 

ಆಹ್ಹಾನ ಸ್ವಾಗತ ಗುರುಗಳಿಗರ್ಷಿಸಿದ || ೩ || 


ತೆಂಗು ಮಾವು ಬಾಳೆ ಕಂಬ ತೋರಣಗಳು 
ಮಂಗಳವಾದಗಳು ವೇದಭಫೋಷ 

ತಿಂಗಳ ತಾರೆಗಳ ಮಧ್ಯ ಜ್ವಲಿಪಂತೆ ರಾ- 

ಜಾಂಗಣದಿ ಜಲಿಸಿದರು ಗುರುಸಾರ್ವಭೌಮ || ೪ || 


೮೦ 


ಹರಿದಾಸರು 


ನವಾಬನ ಮತ್ತು ಖಂಡೇರಾಯನ ಪುಣ್ಕ 
ಸವಣೂರ ಸಜ್ಜನರ ಪುಣ್ಯ ಏನೆಂಬ 
ದೇವತಾಂಶರು ಜ್ಞಾನಿವರರು ಈ ಗುರುಗಳು 
ಸವಣೂರಲ್ಲಿ ಚಾತುರ್ಮಾಸಕಿರಿಸಿದರು 


ಹರಿಭಕ್ತಿ ಗುರುಭಕ್ತಿ ಸಜ್ಜನರು ಬೆಳೆಸುತಿರೆ 
ಎರಡೊಂದು ದುರ್ಜನರು ಹೊಟ್ಟೆಕಿಚ್ಚಿನಲ್ಲಿ 
ದುರುಳತನದಲಿ ಪೀಠ ಅಪಹರಿಸಲು ನೆನೆದು 
ಗರಳ ಹಾಕಿಸಿದರು ರಹಸ್ಕದಿ ಪಾಯಸದೊಳ್‌ 


ಏಕಾಗಚಿತ್ತದಲಿ ಪ್ರತಿಮಾಸ್ಥ ಹರಿಯನ್ನು 
ಪಾಕಪದಾರ್ಥಸ್ತ ಶ್ರೀಯಃಪತಿಯನ್ನು 
ಐಕ್ಕಚಿಂತನಪರರಾಗಿ ಗುರುವರ್ಯರು 


ಅಕಳಂಕ ಮಹಿಮ ಶ್ರೀಹರಿಗೆ ನೈವೇದ್ಮ ಮಾಡಿದರು 


ತತ್ತತ್‌ ಪದಾರ್ಥಾಭಿಮಾನಿಗಳ ತಿಳಿಯುತ್ತ 
ತತ್ರ ತತ್ರಸ್ಥಿತ ವಿಷ್ಣುರೂಪ ವಿಶೇಷ 
ಚಿಂತಿಸುತಲಿದ್ದ ಕಾರಣದಿ ವಿಷಮಿಗಳ 
ಕೃತ್ಥವ್ರು ಗಮನಕ್ಕೆ ಬರಲಿಲ್ಲ ಆಗ 


ಪ್ರೋಚ್ಛಗುಣನಿಧಿ ಅನಘ ಅಪ್ರಾಕೃತ ಹರಿಯ 
ಅಚಲ ಪ್ರಾಕೃತ ಪ್ರತೀಕದ ಕಂಠದಲ್ಲಿ 
ಪಚ್ಚಿವರ್ಣದಿ ರೇಖಾ ವಿಷಸೂಚನೆ ಕಂಡು 
ಎಚ್ಛರಿತು ಅಡಿಗೆಯ ಪರೀಕ್ಷೆಗ್ಗೆಸಿದರು 


ವಿಷವು ಪರಮಾನ್ನದಲಿ ಬೆರೆದಿರುವುದು ಕಂಡು 
ಶಿಷ್ಠರು ಸುಜನರು ಉಣಬೇಡ ಎಂದರು 
ಶೇಷಶಾಯಿಗೆ ನಿವೇದಿತ ಪ್ರಸಾದವು ಎಂದು 
ವೃಷಾಕಪಿಯ ಸದಿಸುತ್ತ ಉಂಡರು ಗುರುವು 


ಸ್ತುತಿಸಿದ 


೫ 1| 


೬. || 


ಓ.ಪಿ.॥ 


೮ 1 


ಛು 


೧೦ || 


ಶ್ರೀ ಸತ್ಯಬೋಧರು 


ಸರಣಾತ್‌ ಸರ್ವಪಾಪಾಪ್ನಖಾದ್ರೂಜಾದಿ 

ಸರ್ವ ವಿಷಹರ ಶ್ರೀಹರಿಯು ಒಲಿದಿರುವ 
ಗುರು ಸತ್ಯಬೋಧರಿಗೆ ವಿಷದಿಂದ ಬಾಧೆಯು 
ಬರಲಿಲ್ಲ ಆದರೂ ವೈದ್ಯ ಕರೆಸಿದರು 


ನರಲೋಕದಲಿ ರೋಗಿಗಳಿಗೂ ವಿಷಗ್ರಸರಿಗೂ 
ಮಂತ್ರಮಣಿ ಔಷಧ ಪಥ್ಮ ಉಪಾಯ 
ಪರಿಹಾರಕ್ಕಾಗಿ ಮಾಡುವುದುಂಟು ಆ ರೀತಿ 
ಗುರುಗಳು ಪಥ್ಮ ಮಾಡಲಿಕೆ ಒಪ್ಪಿದರು 


ಪಥ್ಮವು ನಿದ್ರೆ ಮಾಡಕೂಡದೆನಲು 
ಅದರಂತೆ ರಾತ್ರಿ ಜಾಗರದಲ್ಲಿ ಇರುತ 
ರಾತ್ರಿಯೇ ಪೂಜೆ ನೈವೇದ್ಯಾದಿಗಳಾಚರಿಸಿ 
ಪಥ್ಮ ಆಚರಿಸಿದರು ವಿಹಿತಕಾಲಕ್ಕೆ 


ಮಂದಮತಿಯಲಿ ಕೆಲವು ಜನರು ಇದು ಏನು 
ರಾತ್ರಿ ನೈವೇದ್ಮ ಭೋಜನ ಅವೇಳೆಯಲಿ 
ಎಂದು ಗುಸುಗುಸು ಮಾತಾಡಿ ನಗಲಿಕ್ಕೆ 
ಅತಿಶಯ ಭಾವಿಸಿತು ರಾತ್ರಿ ವೇಳೆಯಲಿ 


ಆಕ್ಟೇಪಿಸಿದವರನ್ನು ರಾತ್ರಿ ಗುರುಗಳ್‌ ಕರೆದು 
ನಕ್ಪತ್ರಮಾನದಿ ವೇಳೆ ಏನು ಈಗ 
ಈಕ್ಟಿಸಿನಭಮಂಡಲ ಎಂದು ಹೇಳಿ 
ಲಕ್ಷ್ಮೀಶ ಶಿಂಶುಮಾರನ್ನ ಸದಿಸಿದರು 


ಅಂಗಳ ಬಯಲಿಗೆ ಹೋಗಿ ಆ ಜನರು 
ಗಗನವ ಕಣ್ಣೆತ್ತಿ ನೋಡಲು ಅಲ್ಲಿ 

ಢಗಿಢಗಿಪ ಸೂರ್ಯನ್ನ ಕಂಡು ಚಿಕಿತರು ಆಗಿ 
ಶ್ರೀಗಳ ಸನ್ನಮಿಸಿ. ಕ್ಟಮಿಸೆ ಬೇಡಿದರು 


೮೧ 


|| ೧೧ || 


|| ೧೨ || 


|| ೧೩ |1| 


|| ೧೪ || 


|| ೧೫ || 


|| ೧೬ || 


೮೨ 


ಹರಿದಾಸರು ಸ್ತುತಿಸಿದ 


ಮಹಿಮೆಗಳ್‌ ಅನೇಕದಲಿ ಇದು ಒಂದು ಸಾಲದೆ 

ಮಹಂತ ಈ ಗುರುಗಳ ಪ್ರಭಾವ ತಿಳಿವುದಕೆ 
ಅಹಿಭೂಷಣ ಅಹಿಷಪ ವಿಷವಾಯು ಬ್ರಹನುತ 
ಮಹಿಶಿರಿ ಪತಿಯ ಅನುಗ್ರಹ ಪೂರ್ಣರಿವರು 1 ೧೭ || 


ಹೇಮಗರ್ಭನ ತಾತ ಶ್ರೀಪತಿ ಜಗನ್ನಾಥ 
ಅಮಲಗುಣಗಣಸಿಂಧು ಶ್ರೀಪ್ರಸನ್ನ ಶ್ರೀನಿವಾಸ 

ರಾಮ ಹಯಮುಖವಾಾಸ ನೃಹರಿಗೆ ಪ್ರಿಯತಮರೆ 

ನಿಮ್ಮಲ್ಲಿ ಶರಣಾದೆ. ಸತ್ಯಬೋಧಾರ್ಯ || ೧೮ || 


ಅಧ್ಯಾಯ ೪ 


ಸತ್ಯಬೋಧಾರ್ಯರ ವೃತತಿಜಾಂಘಿ/ಗಳಲ್ಲಿ 

ಸತತ ಶರಣಾದೆ ನಾ ಹಿತದಿ ಪಾಲಿಪರು 

ಪ್ರತತ ಭೂಮಾದಿ ಗುಣ ಸಿಂಧು ಪುರುಷೋತ್ತಮನ 
ವಿತತ ಮನದಲಿ ಧ್ಯಾನಿಸಿ ಒಲಿಸಿಕೊಂಡ | ಪ॥ 


ಸತ್ಯಬೋಧಾರ್ಯರು ಭಾಗೀರಥಿ ಕುರಿತು 

ಯಾತ್ರೆ ಮಾಡಲು ಮನದಿ ಯೋಚಿಸುತ್ತಾಗ 

ಇದ್ದ ಕಡೆಯಲೆ ಗಂಗೆ ಬಂದು ಒದಗುವಳು 

ಎಂದು ಸ್ವಪಷ್ನವು ಆಯಿತು ಆಂದು ರಾತ್ರಿಯಲಿ. || ೧ ॥| 


ಶ್ರೀಮಠಕ್ಕೆ ಅರ್ಧ ಗಾವುದ ದೂರ ಇರುವಂಥ 
ಭೂಮಿಯಲಿ ಕೃಷಿಕೂಪ ಬಹು ದೊಡ್ಡದಲ್ಲಿ 

ಸಮೀಪಸ್ಥ ಔದುಂಬರ ತರು ಮೂಲದಿಂ 

ಅಮರ ತಟನೀ ಬರುವ ವೇಳೆಯು ತಿಳಿಯಿತು || ೨ || 


ಶ್ರೀಗಳು ನವಾಬನಿಗೂ ಖಂಡೇರಾಯನಿಗು 
ನಗರ ಜನರಿಗು ತಿಳಿಸಿ ಆ ಸ್ಥಳಕ್ಕೆ ಪೋಗೆ 
ಗಂಗಾವತರಣವು ಆಯಿತು ಸೂಚಿತ ವೇಳೆ 
ಕಂಗೊಳಿಸುವ ಭಾಗೀರಥಿ ಧಾರಾ ಸುರಿದು || ೩ || 


ಶ್ರೀ ಸತ್ಯಬೋಧರು 


ತ್ರಿವಿಕ್ರಮ ಸುಪಾದಜಾ ತ್ರಿಜಗತ್‌ ಪಾವನಿಗಂಗಾ 
ತ್ರಿದಶೇಶ್ವರಿ ನಳಿನಿ ಸೀತಾನಮಸ್ತೆ 

ತ್ರಾಹಿ ಜಾಹ್ನವಿ ಭಾಗೀರಥೀ ನಮೋ ಭೋಗವತಿ 
ತ್ರಿಪಥಗಾಮಿನಿ ಪಾಹಿ ಮಾಲತಿ ನಂದಿನಿ 


ನವಾಬನು ಮಂತ್ರಿಯು ನೆರೆದಿದ್ದ ಜನರೆಲ್ಲ 
ದೇವ ತಟಿನಿ ಧಾರಾ ಸುರಿದದ್ದು ನೋಡಿ 
ದೈವೀಕ ಈ ಮಹಿಮೆ ಕೊಂಡಾಡಿ ಸಸ್ನಾನ ಜಪ 
ಸೇವೆ. ದಾನಾದಿಗಳ ಮಾಡಿದರು ಮುದದಿ 


ವಿಷ್ಣುತೀರ್ಥ ಎಂದು ನಾಮ ಈ ತೀರ್ಥಕ್ಕೆ 
ವಿಷ್ಣು ಭಕಾಗ್ರಣಿ ಸದಾಶಿವನ ಲಿಂಗ 
ವಿಷ್ಣುತೀರ್ಥದ ದಡದಿ ಇಹುದು ಶರಣೆಂಬೆ 
ವಿಷ್ಣಂಘಿ) ಜಾತೆಗೂ ಉಮೇಶನಿಗೂ ಶ್ರೀಶಗೂ 


ಶ್ರೀ ಸತ್ಯಬೋಧರು ಗಂಗೆಯ ತರಿಸಿದ್ದು 
ಶ್ರೀಸತ್ಮಬೋಧರ ಬಹು ಇಂಥ ಮಹಿಮೆ 
ವಸುಮತಿಯಲಿ ಹರಡಿ ದೇಶ ದೇಶಗಳಿಂದ 
ಭೂಸುರರು ಸಜ್ಜನರು ಬಂದು ಸೇವಿಪರು 


ಪಟ್ಟಣದ ಮಧ್ಯದಿ ನವಾಬು ಕೊಡಿಸಿದ ಸ್ಥಳದಿ 
ಕಟ್ಟಡವು ಶ್ರೀಮಠ ವಿಸ್ತಾರವಾದದ್ದು ` 

ಮಠದಲ್ಲೇ ಉಂಟೊಂದು ಸೋಪಾನ ಭಾವಿಯು 
ಕಟ್ಟೆಯಲಿ ಶಿವಲಿಂಗ ಬಾವಿಯಲಿ ಗಂಗಾ 


ಭೃಗು ಅಂಶ ವಿಜಯದಾಸಾರರ ಪ್ರಭಾವವು 
ಏಕದಂತಾಂಶ ಗೋಪಾಲದಾಸಾರ್ಕರ ಪ್ರಭಾವ 
ಭಾಗಣ್ಣಾನುಜರು ಈರ್ವರು ಪ್ರಭಾವವ 
ಶ್ರೀಗುರುಗಳು ಮೆಚ್ಚಿ ಮಾನ್ಕ ಮಾಡಿಹರು 


|| 


|| 


೪ 


೫ 


ಹ 


೮ 


೮ 


೯ 


೮೩ 


೮೪ 


ಹರಿದಾಸರು ಸ್ತುತಿಸಿದ 


ವಿದ್ವತ್ಸ್‌ಭೆಯಲಿ ಗೋಪಾಲದಾಸಾರ್ಕರು 


ಆ ದಾಸವರ್ಯರ ಅನುಜರು ಈರ್ವರು 


ದೇವತಾಂಶದವರು ಅಪರೋಕ್ಷ ಪ್ರಚುರರು 
ಎಂದು ಜನರಿಗೆ ನಿದರ್ಶನ ತೋರಿಸಿದರು || ೧೦ ॥ 


ವಿಠ್ಠಲ ನೃಹರಿವ್ಕಾಸ ಶ್ರೀಸಹ ವೇಂಕಟರಾಮ 

ಘೋಟಕಾಸ್ಕ ಮಧ್ವೇಶನ್ನರಾಧಿಪಂಥ 

ಮಠದಲ್ಲಿ ಜಗನ್ನಾಥದಾಸಾರ್ಯರ ಸೇವೆ 

ಕೊಂಡು ಬಹು ಪ್ರೀತಿಯಲಿ ಅನುಗ್ರಹ ಮಾಡಿಹರು 1। ೧೧ || 


ಅಮಲ ವೈದಿಕ ತತ್ವ ಮದ್ವಸಿದ್ಧಾಂತವ 

ಭೂಮಿ ದೇವರಿಗೆ ಬೋಧಿಸಿ ಸರ್ವಜನರ್ಗು 

ಕ್ಷೇಮ ಒದಗಿಸಿ ರಮಾಕಾಂತನ್ನ ಸದಿಸುತ 

ಈ ಮಹಿಯೋಳ್‌ ಸರ್ವಜನ ಪ್ರಿಯತಮರಾಗಿಹರು 1। ೧೨ ॥| 


ಒಳ್ಳೆ ರೀತಿಯಲಿ ಜತ್ವಾರಿ ವತ್ಸರ ಮಠ 

ಆಳಿ ಶಾಲಿಶಕ ಹದಿನೇಳ್‌ ನೂರೈದು 

ಫಾಲ್ಗಣ ಕೃಷ್ಣ ಪತಿಷದ ದಿನ ಹರಿಧ್ಮಾನ- 

ದಲ್ಲಿ ಕುಳಿತರು ಲೋಕ ಚಟುವಟಿಕೆ ತೊರೆದು. || ೧೩ ॥| 


ಸತ್ಯಬೋಧರ ವೃಂದಾವನದಿ ಅವರೊಳಿಹನು 
ಸತ್ಯಬೋಧಾಹ್ವಯನು ಶ್ರೀಸಹ ಹಯಾಸ್ಕ 

ವಾತಸೇವಿತ ರಾಮಕೃಷ್ಣನೃಹರಿ ವ್ಮಾಸ 

ಭೃತ್ಕವತ್ಸರ ವಾಮದೇವನುತನಾಗಿ || ೧೪ || 


ಶ್ರೀ ಸತ್ಯಬೋಧರು 


ದರ್ಶನ ಪ್ರದಕ್ಷಣೆ ನಮನ ಪಾದೋದಕ 
ಸಂಸ್ಕೃತಿ ಸುಚರಿತ್ರೆ ಪಾರಾಯಣ 

ಸಚ್ಛಾಸ್ತ್ರ ಪ್ರವಚನ ಜಪತಪದಾನಾದಿಗಳು 
ವಾಂಛಿತಪ್ರದ ಸರ್ವ ಅಫಹೀಡಹರವು 


ಪುತ್ರಧನ ಆರೋಗ್ಕ ಆಯುಷ್ಕ ಮಾಂಗಲ್ಕ 
ತಾಪತ್ರಯ ಪರಿಹಾರ ರೋಗ ನಿವೃತ್ತಿ 

ಕ್ಬಿಪ್ರ ಲಭಿಸುವವು ಹರಿಗುರುಗಳ ದಯದಿಂದ 
ಸುಶ್ರವಣ ಫಠಣ ಈ ಗ್ರಂಥ ಮಾಳಿಗೆ 


ಸತ್ಯಸಂಧಾರ್ಯರು ಮಹಾ ಮಹಿಮ ಶಿಷ್ಕರು 
ಸತ್ಯಬೋಧಾರ್ಯರ ಆರಾಧನ ಭಕ್ತಿ 
ಉತ್ಸಾಹದಿ ಮಾಡಿದರು ಅದ್ಯಾಹಿ ಸಹಸ್ರಾರು 
ಭಕ್ತರು ಸೇವಿಸುತಿಹರು ಪ್ರೇಮದಲಿ 


ಹೇಮಗರ್ಭನ ತಾತ ಶ್ರೀಪತಿ ಜಗನ್ನಾಥ 
ಅಮಲಗುಣಗಣಸಿಂಧು ಶ್ರೀಪ್ರಸನ್ನ ಶ್ರೀನಿವಾಸ 
ರಾಮ ಹಯಮುಖವ್ಯಾಸನೃಹರಿಗೆ ಪ್ರಿಯತಮರೆ 
ನಿಮ್ಮಲಿ, ಶರಣಾದೆ ಸತ್ಯಬೋಧಾರ್ಯ 


೮೫ 


11 ೧೫ || 


|| ೧೬ || 


|| ೧೭ |1| 


|| ೧೮ || 


ಇತಿ ಶ್ರೀ ಪ್ರಸನ್ನ ಶ್ರೀನಿವಾಸದಾಸಾರ್ಯ ವಿರಚಿತ 


ಶ್ರೀ ಸತ್ಯಬೋಧ ಚರಿತ್ರೆ ಸಂಪೂರ್ಣಂ 


೮೬ ಹರಿದಾಸರು ಸ್ತುತಿಸಿದ 


ಶ್ರೀ ಸತ್ಯಬೋಧ ಶ್ರೀಪಾದಂಗಳವರ ಚರಿತ್ರೆ 


(ಪತಿಯ ಪಾದಕ್ಕೆರಗಿ ಎಂಬಂತೆ) 
ಶ್ರೀ ರಮಣಗೊಂದಿಸಿ ಭಾರತೀಶಗೆ ನಮಿಸಿ ಆ 
ಖಯಷೀಶ್ವರರ ಸಂಸ್ತುತಿಸಿ 
ಸೂರಿ ಸತ್ಯಬೋಧ ಚಾರುಚರಣರುದಾರ ಚಾರಿತ್ರ್ಯವನು ವರ್ಣಿಷೆ 
10)! 
ವಿಘ್ನರಾಜನ ಪಾದಯುಗಕ್ರೈ ವಂದಿಸಿ ಬಗ್ಗಿ ದೈನ್ಯದಲಿ ಬೇಡುವೆನು 
ವಿಘ್ನವ ಕಳೆದು ವ್ಲೆರಾಗ್ಕ ಭಕುತಿ ಜ್ಞಾನ ಭಾಗ್ಯವ ಕರುಣಿಸಲೆಂದು 
ಟಿಎ 1 
ಅತ್ಮಲ್ಪವಾದೆನ್ನ ಶಕ್ತಿಗೆ ಮೀರೀದಿ ಕೃತ್ಯವ ಗುರುಗಳ ಕೃಷೆಯೇ 
ಪೂರ್ತಿಗೊಳಿಸಲೆಂದು ಪ್ರಾರ್ಥಿಸಿ ಅವರಿಗೆ ಭಕ್ತಿಯಿಂದಲೀ 
ನಮಿಸುವೆನು || ೩ || 
ಸತ್ಯಪ್ರಿಯರ ಪ್ರಿಯ ಪುತ್ರರೆಂದೆನಿಸಿ ಧಾರಿತ್ರಿಯೊಳಗೆ ಅವತರಿಸಿ 
ಶಾಸ್ತ್ರ ರಾಜ್ಯ ಚಕ್ರವರ್ತಿಗಳಾದ ಶ್ರೀ ಸತ್ಕಬೋಧರಿಗೆ ವಂದಿಪೆನು 
|| ೪ || 
ಹರಿಯಾರ್ಯನೆಂಬ ಭೂಸುರನು ರಾಯಚೂರಪುರದಿ ಗಾರ್ಹಸ್ಥ್ಯ 
ವ್ರತವನ್ನು ತರುಣಿಯಿಂದೊಡಗೂಡಿ ಪರಮ ಭಕುತಿಯಿಂದ 
ಪರಿಪಾಲಿಸುತಿರುತಿರ್ದಾ ।। ೫ || 
ಈರೆರಡು ಇವಗೆ ಕುಮಾರರಿದ್ದರು ವಂಶೋದ್ದಾರಕ್ಕೆ ಕಾರಣನಾದ 
ಬೇರೆನಂದನನನ್ನು ಹಾರೈಸಿ ರಾಮನನ್ನಾರಾಧಿಸಿದನೇಕ ಮನದಿ 
|| ೬. || 
ಭಾಮಿನೀಸಹಿತಾಗಿ ಭೂಮಿಸುರನು ಗೈದ ನೇಮನಿಷೆಗಳಿಗೆ ಒಲಿದು 
ಸ್ವಾಮಿಯು ಈತಗೆ ಕಾಮಿತವರವನ್ನು ಪ್ರೇಮದಿ ದಯಪಾಲಿಸಿದನು 
1-೫: 
ಒಡೆಯ ರಂಗನಾಥನಡಿಗಳ ದಯದಿಂದ ಕಡು ಶುಭಮುಹೂರ್ತದಲ್ಲಿ 
ಪೊಡವಿದೇವನ ಸಾಧ್ದಿ ಮಡದಿ ಸಂತೋಷದಿ ಪಡೆದಳು 
ಪುತ್ರರತ್ನವನು ॥। ೮ || 


ಶ್ರೀ ಸತ್ಯಬೋಧರು ೮೭ 


(ವಚನ) 


ಸಿರಿ ರಾಮಚಂದ್ರಮನ ಕರುಣಾರಸಾಮೃತದ ಪರಿಪೂರ್ಣ 
ಸನ್ನಿಧಿಗೆ ಪರಮಭಾಜನನಾದ ತರಳ ರತ್ತನ ಮನೋಹರವಾದ 
ಮುಖ ನೋಡಿ ಹರಿಯಾರ್ಯ ತಾ ಹರುಷಭರಿತನಾಗಿ 
ಸಿರಿರಂಗನಾಥನ ಪರಮೋಪಕಾರವನು ಮರೆಯದಲೆ 
ಹೃದಯದಲಿ ಸಧಿಸುತ್ತ ಭಕುತಿಯಲಿ ಕರೆಸಿ ದೈವಜ್ಞ 
ಭೂಸುರರನ್ನು ಕೇಳಿದನು ವರಕುಮಾರನ 
ಭಾವಿಚರಿತಾಮೃತವನು. 


(ಬೇಗ ಬಾರೋ ಬೇಗ ಬಾರೋ ಎಂಬಂತೆ) 


ಜಾತಕವನು ನೋಡಿ ಜೋತಿಷ್ಯಬುಧರು 

ತಾತಗೆ ಸಂತೋಷಮಾತು ಪೇಳಿದರು ೧1 
ಪುಣ್ಮ್ಕವಂತನೆ ಕೇಳು ನಿನ್ನ ಈ ಮಗನು 

ಸಣ್ಣ ಯೋಗ್ಯತೆಯಲ್ಲ ಮಾನ್ಕ ಮುನಿವರನು. || ೨ || 
ನಕ್ಟತ್ರ ಗ್ರಹಗಳು ಉಚ್ಚವಾಗಿಹವು 


ವೀಕ್ಬಿಸೆ ದೇವಾಂಶ ಲಕ್ಷಣಗಳಿಹವು || ೩ || 
ಬಾಲನ ಭಾಗ್ಯವ ಪೇಳಲೇನಿವನು ಮೂಲರಾಮನ 
ಬಹುಕಾಲ ಪೂಜಿಪನು || ೪ || 
ದುರ್ಮತಗಳಿಗೆಲ್ಲ ನಿರ್ಮೂಲಕರನು 
ಧರ್ಮಸಾಮ್ರಾಜ್ಯ್ಕಕ್ಕೆ ಸಾಮ್ರಾಟನಹನು || ೫ || 
ಚಂಡ ಮಾಯಾಮತವ ಖಂಡಿಪ ಭಾನು 
ಕೊಂಡಾಡುವರಿಗೆ ಅಖಂಡಸುರಧೇನು || ೬.|| 
ವಿಷವ ಜೀರ್ಣಿಸಿ ಅರ್ಥ ನಿಷೆಯಲ್ಲಿ ಬಿಸಲು 
ಹಸನಾಗಿ ತೋರುವ ಅಸದೃಶನಹನು || ೭ ॥| 
ಗಂಗೆಯೀತನಿಗೊಲಿದು ಟೊಂಗೆಯಿಂದಿಳಿದು 

ಮಂಗಳ ಮಹಿಮಳು ಕಂಗೊಳಿಸುವಳು || ೮ || 


ಗುಡ್ಡದಂತಹ ಪಾಪ ಜಿಡ್ಡು ಬಿಡಿಸುವನು 
ಗುಡ್ಡದ ರಂಗನ ದೊಡ್ಡ ಸೇವಕನು | ೯.॥| 


೮೮ 


(ವಚನ) 


ಹರಿದಾಸರು ಸ್ತುತಿಸಿದ 


ಕುವರನುಜ್ಜಲ ಭವಿಷ್ಯವನು ಈ ರೀತಿಯಲಿ ಕವಿವರರು 
ಕೊಂಡಾಡುತಿರಲು ಆಶ್ಚರ್ಯದಲೀ ಕಿವಿಗೊಟ್ಟು ಹರಿಯಾರ್ಯ 
ತವಕದಿ ಕೇಳುತಲಿ ಸವಿಯಾದ ಸೌಖ್ಯಾಂಬುಧಿಯೊಳು 
ಮುಳುಗಿದ ಅವನಿಜಾಪತಿ ಮೂಲರಾಮನನು ಪೂಜಿಸಲು 
ಅವನೀತಲಕೆ ಬಂದ ಮುನಿಚಂದ್ರನಿವನೆಂದು ಇವಗೆ 
ಶುಭನಾಮಕರಣವ ಮಾಡಬೇಕೆಂದು ವಿವಿಧ ಭಾಂಧವ 
ಬಂಧುಗಳ ಕರೆಸಿದ. 


(ಕೋಲು ಕೋಲೆನ್ನ ಕೋಲೆ ಎಂಬಂತೆ) 


ಅಂದು ಆನಂದದಲಿ ಬಂದು ಚಂದ್ರಮುಖಿಯರೆಲ್ಲ 
ಚಂದದಿ ಹೆಸರನು ಕಂದನಿಗಿಟ್ಟರು ಕೋಲು ಕೋಲೆನ್ನ 
ಕೋಲೆ || ೧1 
ಮುಟ್ಟಿ ರಾಮನಡಿಯಾ ಪೂಜಿಪ ಶ್ರೇಷ್ಠಷೀಠದೊಡೆಯಾ 
ಪುಟ್ಟ ಕುಮಾರನಿಗಿಟ್ಟರು ಹೆಸರನು ರಾಮಚಂದ್ರನೆಂದು 
(114, || 
ರಾಮದೂತನೀತ ಪಾಲಿಪ ಶ್ರೀಮನ್‌ಮಧದ್ದಮತ 
ಪ್ರೇಮದಿ ನಾಮವ ಭಾಮೆಯರಿಟ್ಟರು ರಾಮಚಂದ್ರನೆಂದು 
|| ೩ || 
ಕಂದನವದನೇಂದು ಚಂದ್ರನ ಹಿಂದೆ ಹಾಕುವದೆಂದು 
ಇಂದುವದನೆಯರು ಕಂದನ ಕರೆದರು ರಾಮಚಂದನೆಂದು 
|| ೪ || 
ಯೋಗಿಯಾದ ಮೇಲೆ ಇವನು ಹೇಗೆ ಸಿಗುವ ನಾಳೆ 
ಈಗಲೇ ಪಾಡುತ್ತ ಬಾಗಿತೂಗಿದರು ಕೋಲು ಕೋಲೆನ್ನ 
ಕೋಲೆ || ೫ || 
ತೊಟ್ಟಿಲದೊಳಗಿರಿಸಿ ಕುಂಕುಮವಿಟ್ಟು ಅಲಂಕರಿಸಿ 
ಬೆಟ್ಟದ ರಂಗನ ಪುಟ್ಟನ ಕರೆದರು ರಾಮಚಂದ್ರನೆಂದು 
|| ೬. || 


ಶ್ರೀ ಸತ್ಯಬೋಧರು ಗ 


(ವಚನ) 


ಹರುಷದಲಿ ಎಂಟನೆಯ ವರುಷದಲಿ ಹರಿಯಾರ್ಯ ಸರಸ 
ತಿಥಿಯಲ್ಲಿ ನಿರ್ಧರಿಸಿ ಮುಂಜಿವೆಕಾರ್ಯ ಕರೆಸಿ ಬ್ರಾಹ್ಮಣರ 
ಸತ್ತರಿಸಿ ಭೋಜನದಲ್ಲಿ ಹರಸಿದನು ಕ್ಲೀರಘ್ಯುತರಸದ 
ಕಾವಲಿಯಾ ವರಸುಧಾಂಶವನ್ನು ಮರೆಸುವಾ ಮುಖವನ್ನು 
ಧರಿಸಿದಂತಹ ಬಟುಗಳರಸು ನಂದನನನ್ನು ಹರಿಸಿ 
ಆಶೀರ್ವಾದ ಪರ ಸುವಚನಗಳಿಂದ ಸುರಸಿ ಮಂತ್ರಾಕ್ಷತೆಯ 
ಮೆರಸಿದನು ಮುದದಿ. 


(“ಇಷ್ಟು ಎನ್ನ ಮೇಲೆ ಏಕೆ'' ಎಂಬಂತೆ) 


ಸತ್ಯಪ್ರಿಯತೀರ್ಥರೆಂಬ ಯೋಗಿವರ್ಯರು ಶಾಸ್ತ್ರ 
ಸಾಮ್ರಾಜ್ಯವನ್ನು ಆಳುತ್ತಿದ್ದರು. | ೧ ॥| 
ಸುತ್ತು ಎಲ್ಲ ಪೀಠಗಳಿಗೆ ಉತ್ತಮವಾಗಿಹ ಉತ್ತರಾದಿ 
ಹೀಠಕಿವರು ಮತ್ತೆ ಈಶರು 11 ೨ || 
ಚಿಂತಿಸುತ್ತಾ ರಾಮನನ್ನು ಅಂತರಂಗದಿ ಚಿಂತೆಯನ್ನು ಬಿಟ್ಟು 
ನಿಶ್ಚಿಂತರಿದ್ದರು || ೩ || 
ಆದರೇನು ಚಿಂತೆಯೊಂದು ಬಾಧಿಸಿತವರನು 
ಸಾಧುಗಳಿನ್ನಾದರೇನು ಚಿಂತೆ ತಪ್ಪದು ॥। ೪ ॥| 
ಮೋದತೀರ್ಥ ಪೀಠಕುತ್ತರಾಧಿಕಾರಿಯು ಮೇದಿನಿಯೊಳಗಾರು 
ಎಂದು ಚಿಂತಿಸಿದರು 11 ೫ | 
ಉತ್ತಮರ ಚಿಂತೆಯೆಂದು ವ್ಯರ್ಥವಾಗದು ಸತ್ಯ ಸಂಕಲ್ಪನದನು 
ಪೂರ್ತಿಮಾಳ್ನನು . || ೬. || 
ಇತ್ತ ಹರಿಯಾರ್ಯ ತನ್ನ ಪುತನೊಂದಿಗೆ 


ಪ್ರಾಪ್ತನಾದನಾಗ ಸತ್ಯಪ್ರಿಯರಲ್ಲಿಗೆ.. || ೭ || 
ಬ್ರಹ್ಮಚಾರಿ ಬಾಲಕನ ಬ್ರಹ್ಮತೇಜವಾ ಸಮ್ಮುದದಿ ನೋಡಿದನು 
ಯೋಗಿಪುಂಗವಾ || ೮ || 


ದಿವ್ಕ ದೃಷ್ಟಿಯಿಂದಾ ಲಕ್ಷಣಗಳ ನೋಡಿದಾ ಯೌವ 
ರಾಜನಿವಗೆ ಕೊಡಲು ಮನಸು ಮಾಡಿದಾ ॥| ೯ || 


೯೦ ಹರಿದಾಸರು ಸ್ತುತಿಸಿದ 


ರಂಗನಾಥನೆಂಬ ರಾಮನಂಘಿ,ಪೂಜೆಯ ಸಾಂಗವಾಗಿ ಮಾಳ್ಗೆ 
ಬಾಲನಿವಗೆ ನಿಶ್ಚಯ || ೧೦ ॥| 


(ಚನ). ದೂರದಿಂದಲಿ ಭಕ್ತಿ ಭಾರದಿಂದಲೆ ನಮಸ್ಕಾರ ಮಾಡಿದ 
ಈ ಕುಮಾರ ಬಟುವರ್ಯನಲಿ ಧೀರಸದುದಾರ ಗಂಭೀರ 
ಗುಣಗಳ ಸಮಾಹಾರವನು ನೋಡುತಲಿ ಸಾರಜ್ಜರು ಶ್ರೀ 
ರಾಮಚಂದನ ಪ್ರೇರಣೆಯ ಗೌರವಿಸಿ ಈ ರತ್ನಬಟುವನ್ನು 
ಹರಿಯಾರ್ಯನಿಂದ ಸ್ವೀಕಾರ ಮಾಡುವುದು ನಿರ್ಧಾರ 
ಮನದಲಿ ಮಾಡಿ ಈ ರೀತಿ ನುಡಿದರಾ ಧಾರುಣೀಸುರಗೆ 


ಒಂದು ನಮ್ಮಾಜ್ಞಿಯ ಇಂದು ನೀನಡಿಸಲು ಬೇಕಯ್ಕ 

ಹರಿಯಾರ್ಯಾ |1| ಪ ॥| 
ಸಂದೇಹವೇಕೆ ಮನಬಂದದ್ದಾಜ್ಞಪಿಸಿರಿ ಪಾಲಿಸುವೆ 

ಗುರುವರ್ಯಾ || ೧ ॥| 
ನಿನ್ನ ಬಾಲನ ನಮ್ಮ ಸನ್ನಿಧಿಗೊಪ್ಪಿಸು ಪಾಠಕ್ಕೆ ಹರಿಯಾರ್ಯಾ 
ಸಣ್ಣ ಪ್ರಾಣದ ಪುತ್ರನನ್ನಗಲಿ ಜೀವಿಸಲಿನ್ನೆಂತು ಗುರುವರ್ಯಾ 
|. || 
ಪುತ್ರ ಮಿತ್ರರು ಪರಮಾತ್ಮನ ಪರಿವಾರ ತತ್ವವ ನೀನರಿಯಾ 
ಸತ್ಕ ಮಾತಾದರೂ ಚಿತ್ತದಲ್ಲಿ ಆ ವಿರಕ್ತಿಯೆನ್ನೊಳಿಲ್ಲ....|| ೩ || 
ಧಡ್ಡನೇನೋ ನೀನು ದೊಡ್ಡ ಸತ್ಕಾರ್ಯಕ್ಕೆ ಅಡ್ಡ ಬರುವುದು ಸಲ್ಲ 
ಮಡ್ಡಮತಿಯು ನಾನು ಒಡ್ಡುವೆ ಬೊಗಸೆಯ ಕ್ಪಮಿಸಯ್ಕಾ 

ಗುರುವರ್ಯಾ || ೪ ॥| 
ರಂಗನಾಥನೆ ನಿನಗೆ ಮಂಗಳ ಮತಿಯನು ಕರುಣಿಸಲಿ ಹರಿಯಾರ್ಯಾ 
ಹಾಂಗೆ ಆಗಲಿ ನಿಮ್ಮ ಅಂಘಿ/ಗೆ ಬಾಲನನ್ನೊಪ್ಪಿಸಿದೆ 

- ಗುರುವರ್ಯಾ |1| ೫ || 


ಶ್ರೀ ಸತ್ಯಬೋಧರು ಇ 


(ವಚನ) . ಅಷ್ಟ ವರ್ಷದ ಬಟು ಶ್ರೇಷ್ಠನನು ಬಲು ಪ್ರೀತಿ ಬಟ್ಟು 
ನಿಜಸನ್ನಿಧಿಯೊಳಿಟ್ಟುಕೊಂಡೀತನಿಗೆ ಪಟ್ಟಗಟ್ಟಲು ಮನದಿ 
ತೊಟ್ಟು ಸಂಕಲ್ಪವನು ಅಷ್ಟೊಂದು ಪರಮ ಉತ್ಕೃಷ್ಟ ಶಾಸ್ತ್ರಗಳ 
ಬಿಟ್ಟು ಬಿಡದಲೆ ಸುಸಂತುಷ್ಟ ಹೃದಯದಿ ಪೇಳಿ 
ಅಷ್ಟದಿಕ್ಕುಗಳೊಳುತ್ಯಷ್ಟ ನಿವನೆಂದೆನಿಸಿ ಅಷ್ಟರೊಳು ತಾರುಣ್ಕ 
ಮುಟ್ಟಿದ್ದು ಸ್ಪಷ್ಟದಲಿ ಶ್ರೇಷ್ಠ ಸತ್ಯಪ್ರಿಯರು ದೃಷ್ಟಿಸಿದರು 


(ತೋಭಾನ) 


ಶೋಭಾನ ಸೀತಾಪತಿ ರಾಮಚಂದ್ರಗೆ 
ಶೋಭಾನ ಸತ್ಕ ಪ್ರಿಯತೀರ್ಥಗೆ || ಪ ॥ 


ಪ್ರಿಯತೀರ್ಥ ಪ್ರಿಯನಾದ ರಾಮಚಂದ್ರಾರ್ಯಾಗೆ ಶೋಭಾನ 


||೧ || 
ಆಪ್ತರಿಷ್ಟರ ಬಿಟ್ಟು ಯತ್ಕಾಸ್ರಮಿಯಾದರೂ ಸತ್ಯಪ್ರಿಯತೀರ್ಥರಿಗೀ 
ಛಾತ್ರ 
ಛಾತ್ರ ರಾಮಾರ್ಯನೊಳಿತ್ತು ಅತ್ಫಂತ ಆಸಕ್ತಿ ಹ 


ಕಾಮ ಬಿಟ್ಟರೇನು ರಾಮಚಂದ್ರನ ಪ್ರೀತಿ ಕಾಮವನೆಂದಿಗೂ ಬಿಡುವರೇ 
ರಾಮಚಂದ್ರನ ಭಕ್ತ ರಾಮಾರ್ಯನೊಳಗವರು ಪ್ರೇಮ ಮಾಡಿದ್ದೇ 
ಶೋಭಾನ || ೩ || 
ಮಾನ್ಕರು ರೂಪಸಂಪನ್ಹಳಾದಂಥ ಶುಭ ಕನ್ಶಾಮಣೆಯೊಡನೆ 
ಸುಮುಹೂರ್ತ 
ಸುಮೂಹೂರ್ತದಲ್ಲಿವನ ಪುಣ್ಯದಿವಾಹ ನಿರ್ಧರಿಸಿದರು. | ೪ || 
ಶೋಭಾನವೆನ್ನಿರೇ ರಾಮಚಂದ್ರಾರ್ಯಗೆ ಶೋಭಾನವೆನ್ನಿ ಕನ್ಕಾಮಣಿಗೆ 
ಶೋಭಿಸುವಂಥ ಈ ಶುಭ ದಂಪತಿಗಳಿಗೆ ಶೋಭಾನವೆನ್ನಿ... 
ಶೋಭಾನೆ . || ೫*|| 
ನೂತನ ವಧೂ ಸಮೇತನಾದ ತಮ್ಮ ಪ್ರೀತಿಯ ಶಿಷ್ಕನ ಮೆರವಣಿಗೆ 


ಆತುರದಿಂದ ನೋಡಲು ಅವಧೂತನಾಥರುಪಾಯವ 
ಮಾಡಿದರು 1 ೬ || 


೯೨ ಹರಿದಾಸರು ಸ್ತುತಿಸಿದ 


ಲಗ್ನ ಮೆರವಣಿಗೆಯ ಮಾರ್ಗದಲ್ಲಿ ಒಬ್ಬ ಸದೃಹಸ್ಥನ ಮನೆಯಲ್ಲಿ 
ಹಿಗಿನಿಂದ ಪಾದಪೂಜೆಯ ನೆವದಿಂದ ಸದ್ಗುರೂತ್ತಮರು 
ತೆರಳಿದರು. : || ೭ || 
ಅಲ್ಲಿಂದಲೇ ನೋಡಿ ವಲ್ಲಭಿಯುತನಾದ ಚೆಲ್ಹಶಿಷ್ಠನ್ನ ಗುರುರಾಯ 
ಉಲ್ಲಾಸದಿಂದ ಶ್ರೀವಲ್ಲಭನಿಗೆ ಮಾಂಗಲ್ಕವೀಯಲೆಂದು ಹರಿಸಿದಾ 
ಭಕ || 
ಈ ವಧೂವರರನ್ನು ವಿವಾಹ ಕಾಲದಿ ಭಾವನೆಯಿಂದಾರು ಕ 
ಸದಿಸುವರೋ 
ಆ ವಧೂವರರಿಗೆ ಭಾವಿ ಸೌಭಾಗ್ಯವನೀವ ಶ್ರೀಹರಿಯೆಂದು 
ಹರಿಸಿದಾ 11 ೯ || 
ರಂಗನಾಥನು ಮದುವೆ ಮಂಗಳ ಕಾಲದಿ ಸಂಗೀತವಿದನು ಪರಠಿಪರ್ಗೆ 
ಮಾಂಗಲ್ಕ ಸೌಭಾಗ್ಯ ಸುರಿಸಲೆಂದು ಯೋಗಿಪುಂಗವ 
ಆಶೀರ್ವದಿಸಿದಾ || ೧೦ || 


(ವಚನ). ಶ್ರುತಿರಾಜ್ಕ ಪತಿಯಾಗಿ ಕ್ಲಿತಿಯನ್ನು ಬಿಟ್ಟು ಶ್ರೀಪತಿಯಂಫಿ, 
ಯೆಂಬ ಸದ್ಗತಿಯ ನೈಯುವದಕ್ಕೆ ಮತಿಯನ್ನು ಮಾಡಿ 
ಸುವ್ರತನಾದ ರಾಮಾರ್ಯ ಕ್ಲ್ಷಿತಿದೇವನನ್ನು ಅತಿ ಹಿತದಿ 
ಕರೆದು ಸತಿಸುತರೊಳಭಿಮಾಮ ಮತಿಯನ್ನು ನೀ ತೊರೆದು 
ಯತಿಯಾಗು ಶ್ರೀ ಮಧ್ವಮತದ ಸಾಮ್ರಾಜ್ಯಕಧಿಪತಿಯಾಗು 
ಜಾನಕೀಪತಿಯ ಪೂಜೆಯ ಮಾಡಿ ಕೃತಕೃತ್ತನಾಗೆಂದು 
ಬೋಧಿಸಿದನು 


(ಬರೆಯಲಿಲ್ಲ ಓದಲಿಲ್ಲವೋ ಎಂಬಂತೆ) 


ಗುರುಗಳಾಜ್ಞೆ ಶಿರದಿ. ಧರಿಸಿದಾ ರಾಮಾರ್ಯನಾಗ || ಪ ॥| 
ಗುರುಗಳಾಜ್ಞೆ ಶಿರದಿ ಧರಿಸಿ ಹರಿಯ ಪಾದವನ್ನು ಸಿಸಿ 
ಪರಿಪರಿಯ ಮೋಹ ತ್ಯಜಿಸಿ ಪರಮಹಂಸಾಶ್ರಮವ ವರಿ 

|| 


ಸಿ 
ಅಪ ।| 


ಶ್ರೀ ಸತ್ಯಬೋಧರು ಕತಿ 


ಸತ್ಮಬೋಧತೀರ್ಥರೆಂಬುವ ಅನ್ವರ್ಥವಾದ ಸ್ತುತ್ಕ ಪವಿತ್ರ ನಾಮವ 
ಪೊತ್ತು ಉತ್ತರಾದಿಮಠದ ಉತ್ತಮ ಪೀಠದಲಿ ಅಭಿಪಿಕ್ತನಾಗಿ 

ಶ್ರುತಿ ಪುರಾಣ ಶಾಸ್ತ್ರ ಚಕ್ರವರ್ಶಿಯೆನಿಸಿ || ೧ ॥| 
ದಂಡಕಾಷ್ಠವನ್ನು ಧರಿಸಿದಾ ಭೂಮಂಡಲಕ್ಕೆ ಮಂದನಾಗ್ಯನೆಂದು ಎನಿಸಿದ 
ಪುಂಡಮಾಯಿ ಪಂಡಿತ ಪ್ರಚಂಡ ಗರ್ವ ಕತ್ತಲೆಯನು ಖಂಡಿಸುವದಕ 
ಖಂಡವಾಗಿ ಚಂಡ ಮಾರ್ತಾಂಡನೆನಿಸಿ 11: ೨೫ 
ಮಧ್ವ ವಂಶದುಗ್ಗವಾರ್ಧಿಗೆ ವೃದ್ಧಿಕರಸ ಮೃದ್ಧಪೂರ್ಣ ಚಂದ,ನೆನೆಸಿದಾ 
ಸದ್ಗುರುಗಳು ಸುಪ್ರಸನ್ನ ಬುದ್ಧಿಯಿಂದಾ ಪೇಳ್ದ ಪ್ರಣವ ವಿದ್ಯೆಯನ್ನು 
ಜಪಿಸಿ ಸಿಂಹಾದ್ರಿ ರಂಗನಾಥನೊಲಿಸಿ || ೩ || 


(ವಚನ) 


ಅತ್ಯಂತ ಅನುರೂಪ ಪುತ್ರನನ್ನ ಪಡೆದು ಕೃತ ಕತ್ಯರಾದಂಥ 
ಶ್ರೀ ಸತೃಪ್ರಿಯರು ಆಗ್ಕೆ ಮತ್ತು ರುಧಿರೋದ್ಧಾರಿ ವತ್ಸರದ 
ಸಿತ ಪಕ್ಷ ಚೈತ್ರ ತ್ರಯೋದಶಿ ಮೂಹೂರ್ತದಲ್ಲಿ ತತ್ವಗಳ 
ಲಯಗಳನು ಚಿತ್ತದಲಿ ಯೋಗ ಸಾಮರ್ಥ್ಯದಲಿ ಚಿಂತಿಸುತ 
ಮುಕ್ತಿಲೋಕಕ್ಕೆ ಸಂಪ್ರಾಪ್ತರಾಗುತ್ತಿರಲು ಸತ್ಯಬೋಧರು ಮನದ 
ಆರ್ತಿಯನು ನಿಗ್ರಹಿಸಿ ಭಕ್ತಿಯಿಂದ 


(ಟೇಗ ಬಾರೋ ಬೇಗ ಬಾರೋ ಎಂಬಂತೆ) 


ಕೃತಮಾಲಾ ನದಿಯ ಪವಿತ್ರ ದಂಡೆಯಲಿ ಆತಿಶಯ 
ಗುರುಭಕ್ತಿಯುತವಾದ ಮನದಿ ॥ ೧ || 
ಸತ್ಯಪ್ರಿಯರ ಸುಪವಿತ್ರದೇಹವನು ಸತ್ಯಬೋಧರು ತಂದು 


ಸಂಸ್ಥಾಪಿಸಿದರು 11 
ಅಂದು ನಿರ್ಮಿಸಿ ಪುಣ್ಮ ವೃಂದಾವನವನು ಒಂದೇ 
ಮನಸಿನಿಂದ ವಂದಿಸಿದರು || ೩ || 


ಮೌನಿವರ್ಕರ ಸನ್ನಧಾನ ಕಾರಣದಿ ಮಾನಾ ಮಧುರೆಯ 
ಧನ್ಮ ಮಾನ್ಯವೆನಸಿತು. || ೪. || 

ನಾನಾ ಪಂಡಿತರಿಗೆ. ಏನೋನು ಬೇಕೊ ಜ್ಞಾನಶ್ರೇಷ್ಠರು 
ಆಗ್ಕೆ ದಾನ ಮಾಡಿದರು || ೫ || 


೯೪ 


(ವಚನ) 


ಹರಿದಾಸರು ಸ್ತುತಿಸಿದ 


ಥಂಡ ಥಂಡದ ಭೋಜ್ಕ ಮಂಡಿಗೆ ಬುಂದೆ ಉಂಡಿಯ 


ವಿಪ್ರರು ಉಂಡು ತೇಗಿದರು || ೬. || 
ಬೋಧತೀರ್ಥರು ಸಮಾರಾಧನೆ ಮುಗಿಸಿ ಭೂಧರ ರಂಗನ 
ಪಾದಕ್ಕೆರಗಿದರು ಓಸಿ! 


ಅಂದು ಸೂರ್ಯಗ್ರಹಣ ಪರ್ವಕಾಲದಲಿ ಯೋಗೀಂದ್ರ 
ನಾನಂದಲಿ ಸೇತುಸ್ನಾನಕ್ಕಾಗಿ ಬಂದಿರಲು ರಾಮನಾಥೂರಿ 
ನೋಡೆಯನಿಗೋರ್ವ ನಿಂದಕ ಬ್ರಾಹ್ಮಣನು ಚಾಡಿ ಹೇಳಿ 
ವಂದ್ಯರಿವರನ್ನು ನಿರ್ಬಂಧಿಸುವ ಯತ್ನವನು ಮಂದಬುದ್ಧಿಯಲಿ 
ತಾ ಮಾಡಿಸಿದ್ದ ಪಾಪಕ್ಕೆ ಅಂದೆಯೇ ಹೊಟ್ಟೆಶೂಲಿಯಲಿ 
ಹೊರಳಾಡುತ್ತ ನೊಂದಿದನು ಏನೆಂಬೆನಿವರ ಮಹಿಮೆ 
ಹೊಟ್ಟೆಶೂಲಿಯ ಉಗ್ರ ಕಷ್ಟವನು ಸಹಿಸದಲೆ 
ಎಷ್ಟೊಂದುಪಾಯವ ಮಾಡಿದಾಗ್ಯಾದರೂ ಕೆಟ್ಟ ದುರ್ಬಾಧೆ 
ಒಂದಿಷ್ಟು ಹೋಗದಲೆ ಮತ್ತಿಷ್ಟು ಬೆಳೆಯಲು ದುಃಖ ಪಟ್ಟು 
ಖಳನು ಥಟ್ಟನೆ ಗರ್ವವನು ಬಿಟ್ಟು ಪಶ್ಚಾತ್ತಾಪ ಬಟ್ಟು 
ಸೇವಕ ಭಾವ ತೊಟ್ಟು ಗುರುಗಳಿಗೆ ಮೊರೆ ಇಟ್ಟಿರಲು 
ಕೂಡಲೆ ನಷ್ಟವಾಯಿತು ಶೂಲೇ ಎಷ್ಟು ಪೇಳಲಿ 
ಗುರುಶ್ರೇಷ್ಠರ ಮಹಿಮೆ 


ಹರಿಶರಣು ಮಧ್ವ ಗುರು ಶರಣೇಂಬಂತೆ 


ಇತ್ತ ತ್ರಿಚನಾಪಳ್ಳಿ ಪತ್ತನ ಕೋಟೆಯನು ಸತ್ಯಬೋಧರ ಪ್ರೀತಿಯ 
ಭೃತ್ಯ ಮುರಾರಿಯೆಂಬುತ್ತುಮರಾಜನು ಮತ್ತೆ ಪಾಲಿಸುತಿದ್ದನು 


|| ೧ || 


ಇಷ್ಟರೊಳು ಯವನ ಶ್ರೇಷ್ಠನೊಬ್ಬನು ತ್ರಿಚನಾಪಟ್ಟಣವನ್ನು ಮುತ್ತಿ 
ಎಷ್ಟಾದರೂ ಕೋಟೆ ವಶವಾಗದಿರುವಾಗ ಹುಟ್ಟಿತ್ತು ಅವಗೆ ಚಿಂತೆ 


[5 1] 


ಮೂರು ತಿಂಗಳವು ಮುರಾರಿಯು ದುರ್ಗವ ಧೀರತನದಲಿ ಕಾಯಲು 
ನೈರಾಶ್ಮದಿಂದ ಭಯಗೊಂಡ ಯವನೇಶಗೆ ಹಾರಿದವಾಗ ಕಾಲು 


|| ೩ || 


ಶ್ರೀ ಸತ್ಯಬೋಧರು ಸ 


ಕರಿಸಿ ಮಂತ್ರಿಗಳನ್ನು ಕೆರಕೊಂಡು ತಲೆಯನ್ನು ಹಾಕಿದ ಹಂಚಿಕೆಯನ್ನು 
ಅರಿಯ ಗುರುಗಳಾದ ಶ್ರೀ ಸತ್ಯ್ವಬೋಧರನು ಹಿಡಿದು ಕೂಡಿಸುವದನ್ನು 

|| ೪ || 
ಪರಿವಾರಸಹಿತಾಗಿ ಗುರುವನ್ನು ಕೋಟೆಯ ಹೊರಗೆ ಮದ್ದು ಗುಂಡುಗಳು 
ಸುರಿಯುವ ಸ್ಥಳದಲ್ಲಿ ಇರಸಬೇಕೆಂದು ಆ ದುರುಳನಾಲೋಚಿಸಿದನು 

|| ೫ || 
ಈ ಪರಿ ತನಗಾಗಿ ಆ ಪೂಜ್ಯ ಗುರುಗಳು ತಾಪ ಹೊಂದಿದ್ದು ನೋಡಿ 
ಪಾಪಕ್ಕೆ ಬೆದರಿ ಆ ಭೂಪಕೋಟೆಯ ಬಿಟ್ಟು ಪೋಷನೆಂದೆಣೆಸಿದನು 

ಟ್‌ |! 
ಭರದಿ ರಾಮನಾಥಪುರಕೆ ಕಳುಹಿದನಾಗ ತುರಕರ ಸೈನ್ಯವನು ತರಲು 
ಆಜ್ಞಾಪಿಸಿ ಪರಿವಾರ ಸಹಿತವಾಗಿ ಸಿರಿ ಸತ್ಯಬೋಧರನ್ನು || ೭ ॥ 
ಇತ್ಮಾದಿಯಾದ ಆಪತ್ತು ಬಂದರೂ ಸದ್ಗುರೂತ್ತಮನು ನಿರ್ವಿಕಾರ 
ಚಿತ್ರದಿಂದಿದ್ದನು ಸಿರಿ ರಂಗನಾಥನ ಭಕ್ತರದು ಪ್ರಕಾರ |1| ೮ ॥| 


(ವಚನ) ಮದ್ದುಗುಂಡುಗಳು ಸಲೆಗದ್ದದಿಸಿ ಸುರಿಯುತ್ತಲಿದ್ದ ಕೋಟಿಯ 
ಹೊರಗೆ ಕೆಳಗಿನ ಪ್ರದೇಶ ಮಧ್ಯದಲಿ ಸ್ಥಬ್ಧ ದುರ್ಬುದ್ಧಿ 
ಯವನೇಶ್ವರನು ಸದ್ಗುರೂತ್ತಮರನ್ನು ನಿಲ್ಲಿಸಲು ಅಗ್ಕೆ 
ಉದ್ದೇಗಗೊಂಡ ಪರಿವಾರಕೆ ಸಮಾಧಾನ ಬುದ್ಧಿಯನು ಪೇಳಿ 
ಶ್ರೀರಾಮನು ಭೃತ್ಯರಿಗೆ ಮದ್ದು ಬಡಿಯದ ಹಾಗೆ ಸಲುಹ 
ಬೇಕೆಂತೆಂದು ಸದ್ಗುರುತ್ತಮರು ಸಂಪಾರ್ಥಿಸಿದರು ಭಕ್ತಿ 
ಯೋಗಿಗಳಾದ ಉತ್ತಮರು ಮಾಡಿದ ಪ್ರಾರ್ಥನೆಯು 
ಎಂದಿಗೂ ವ್ಯರ್ಥವಾಗುವದುಂಟೇ ಭಕ್ತವತ್ಸಲನೆಂಬ ಬಿರುದು 
ಪರಮಾತ್ಮನದು ವ್ಯರ್ಥವಾಗುವುದೇ ಕಾಲತ್ರಯದಲಿ ಸುತ್ತಲೂ 
ಮದ್ದು ಸುರಿಯುತ್ತಿದ್ದರೆ ಏನು ಹತ್ತಿರದಲೆ ಇದ್ದ 
ಭೃತ್ಯರೊಬ್ಬೊಬ್ಬರಿಗೂ ಹತ್ತಲೆ ಇಲ್ಲ ಕಿಂಚಿತ್ತು ಅಗ್ನಿಯ 
ರುಳವುಯತ್ಕುತ್ತಮರ ಯೋಗಶಕ್ತಿಗೇನೆಂಬೇ ಈಗ 
ಯವನೇಶ್ವರನು ರೇಗಿ ಈ ಯೋಗಿ ಬೈೆರಾಗಿಗೀ ಮತ್ತು 
ಮಣಿ ಭಾಗ್ಯ ಮಂಟಪ ರತ್ನ ಹೇಗೆ ಬಂದವು ತನ್ನ ವ್ಳೆರಿ 


೯೬ 


ಹರಿದಾಸರು ಸ್ತುತಿಸಿದ 


ಮುರಾರಿಯೇ ಸಾಗಿಸಿರಬೇಕಿವನ ಬಳಿಗೆ ಗೌಪ್ಯದಲಿ ಹೀಗೆಂಬ 
ಭ್ರಮೆಯಿಂದ ಆಗೆ ನಿಜ ಭಟರಿಗೆ ನಿಯೋಗವಿತ್ತನು ನೀವು 
ಬೇಗ ಪ್ರಪ್ರತ್ಯೇಕುವಾಗಿವನ ಸ್ವತ್ಪ ಚೆನ್ನಾಗಿ ಪರಿಶೀಲಿಸಿರಿ 
ಹೋಗಗೊಡಬೇಡಿರೀ ಯೋಗಿ ಯೋಗಿಯನ್ನೆಂದೂ 


ಕ್ಲೈಲಾಸ ವಾಸ ಗೌರೀಶ ಈಶ ಎಂಬಂತೆ. 


ಜುಲುಮೆಯಿಂದಲಿ ಶಳೆದ ಮಠದ ಸಂಪತ್ತು 
ಖಳಯವನ ತನ್ನ ದೂತರಿಗಾಜ್ಞೆಯಿತ್ತು | ಪ ॥| 


ಎಷ್ಟು ಯತ್ನಿಸಿದರೂ ಅವನ ಶಿಷ್ಕನು ತನಗೆ 

ಬಿಟ್ಟು ಕೊಡಲಿಲ್ಲ ಕೋಟೆಯನೆಂಬುವ 

ಸಿಟ್ಟು ಹೊಟ್ಟೆಯೊಳಿಟ್ಟು ದುಷ್ಟ ಹೇತುವಿನಿಂದ 

ಶ್ರೇಷ್ಠ ಯತಿಪಾಲನನ್ನಿಟ್ಟು ಬಂಧನದಿ || ೧ || 


ತಂಗಿಯಾ ಕಿವಿಗಳನು ಕೊಯ್ಸಿ ಖರದೂಷಣರ 
ಭಂಗಗೊಳಿಸಿದನೆಂಬ ಸಿಟ್ಟಿನಿಂದ 

ಕಂಗೆಟ್ಟ ರಾವಣನು ರೇಗಿ ಶ್ರೀರಾಮನ 

ರ್ಧಾಂಗಿಯನು ಛಲದಿಂದ ಅಪಹರಿಸಿದಂತೆ.. | ೨ ॥| 


ವೀರ ಭೀಮನೊಳಿರುವ ವೈರದಿಂ ದ್ರೌಪತಿಯ 
ಸೀರೆಯನು ಕೌರವನು ಸೆಳೆಸಿದಂತೆ 

ಘೋರ ಮಮಿಮಂತ ದುರ್ಗತ ಬೀರಿ ಶ್ರುತಿ ಶಾಸ್ತ್ರ 
ಭಾರತಿಯ ಮಾನವನು ಸೆಳೆದ ಬಗೆಯಂತೆ.. || ೩ || 


ಮುಂಬರುವ ಚುನಾವಣಿಗೆ ರೈತ ಮೊದಲಾದವರ 
ಬೆಂಬಲವ ದೊರಕಿಸಲು ತಾಸಿಗೊಂದು 

ಉಂಬಳಿಯ ಮಾಡಿ ಮನೆ ಮಾರು ಮಠ ಭೂಮಿ ಕಸಿ 
ಗೊಂಬ ಕೃತಿಗೀಗಿನವರ್ದಂಬಲಿಸುವಂತೆ || ೪.|| 


ಶ್ರೀ ಸತ್ಯಬೋಧರು ೯೭ 


ಪ್ರಲಯ ಜಲರಾಶಿಯೊಳು ಎಲೆಯ ಮೇಲೆ ಮಲಗಿರ್ದ 
ಸಿರಿರಂಗನಾಥನನು ಕಂಡ ಮುನಿವರರೇ 
ಇಳೆಯೊಳವಧೂತ ಕುಲತಿಲಕರಾಗಿರುತಿರಲು 
ತಿಳಿಯದೇ ಇವರ ಉಜ್ವಲ ಮಹಿಮೆಯನ್ನು | ೫ ॥| 


ರಂಗ ಕೊಳಲನೂದಲಾಗ ಎಂಬಂತೆ 


ಪೊರೆಯೊ ಹರಿಯೊ ಎನ್ನುತ ಮೊರೆಯಿಟ್ಟ ದೊರೆಗೆ ಯೋಗಿನಾಥ 
ಸಿರಿ ಮೂಲ ಸೀತಾರಾಮರು ದಿಗ್ವಿಜಯ ರಾಮವರ ವಂಶ ರಾಮ 
ಪ್ರಸನ್ನ ವಿಠ್ಠಲನು ಸುಂದರ ವೇದವ್ಕಾಸ ಮೂರುತಿಗಳ ತ್ನರಿತದಿ 
ಇರಿಸಿ ಮೂರೆರಡು ಪೆಟ್ಟಿಗೆಗಳೆಲ್ಲ || ಅ ॥| 


ಪರಮಾಪರ್ರದಂಧ ಧರಣೀಸುರರ ಮೇಲೆ ಹೊರೆಸಿ ತ್ರಿಕಾಟೆಂಬಪುರದ 
ಭೀಮಾಖ್ಯಭೂಸುರನ ಮಂದಿರಕೆ ಎಚ್ಚರದಿ ಒಯ್ಕಿರೆಂದು ಹರಿಸಿ 
ಆಜ್ಞಾಪಿಸಿ ಕಳುಹಿದನು.. || ೧ ॥| 


ಎತ್ತಿತ್ತಲೂ ಯವನ ಭೃತ್ಮರು ಖಡ್ಗವ ನೆತ್ತಿ ಸುತ್ತಲೂ ಕಾಯುತ್ತಲಿದ್ದರೆ 
ಏನು ಸತ್ಯಬೋಧರ ಯೋಗಶಕ್ತಿಯಿಂದಾಗ್ಕೆ ಆ ಧಾತ್ರೀಸುರರು ಹೊತ್ತು 
ಮೂರ್ತಿಗಳಾ ಸ್ವಸ್ಯದಿ ಸಾಗಿದರು ಮತ್ತಿದ ಮ್ಹೇಚ್ಛರ ನೇತ್ರಗಳಿಗೆ ಎಷ್ಟು 
ವ್ಯಕ್ತವಾಗದಂತೆ ಸತ್ತರದಿ ತ್ರಿಕಾಟ ಪತ್ಮನಕೆ ಸಾಗಿ ಸಂಪ್ರಾಪ್ರರಾದರು 
ಅಲ್ಲಿ ಕ್ಷೇಮದಿಂದ || ೨ ॥ 


ಬಹಿ ವಂಶ ಶಶಿಯಾಗ್ಗೆ ವ್ಯಸನದಿ ರಾಮ ದರುಶನವು ತಪ್ಪಿದ್ದಕ್ತೆ 

ಅಸಮಾಧಾನಗೊಂಡು ಆಶನ ಹಪಾನಗಳ ತ್ಯಜಿಸಿ ತಪಸಿನಲ್ಲಿ ತುಸಂ 
ತೀರ್ಥ ಮಾತ್ರ ಸೇವಿಸುತಲಿದ್ದ ಯಷಿವರ್ಯರ ದ್ರೋಹ ವಿಷವಿದು 
ಎಂದಿಗು ಹುಸಿಯಾಗಬಲ್ಲದೆ ಮುಸಲರ ಸೈನ್ಯವು ನಿಶಿದಿನ ಕಸವಿಸಿ 
ವಶವಾಗಿ ಹೊರಳಾಡಿ ಅಸುವ ತ್ಕಜಿಸಲಾರಂಭಿಸಿತು ಬೇಗಾ ॥। ೩ ॥| 


೯೮ ಹರಿದಾಸರು ಸ್ತುತಿಸಿದ 


ತುರುಕರಾಜನು ತನ್ನ ಪರಿ ಪರಿ ಸೈನ್ಯವು ಜ್ವರ ಕೆಮ್ಮು ಒಂದೊಂದು 
ಇರದೆಯೇ ಪಟ ಪಟ ಇರುತಿರತಲೇ ಹೀಗೆ ಮರಣ ಹೊಂದುವದನ್ನು 
ಪರಿಕಿಸಿ ಮನದಿ ಗಾಬರೆಗೊಂಡನು ತುರಿಸುತ್ತ ತಲೆಯನ್ನು ಕರೆಸಿ 
ಮಂತ್ರಿಗಳನ್ನು ನೆರೆದಂಥ ಸೈನ್ಕವೀ ಪರಿಯಿಂದ ಪ್ರಾಣಕ್ಕೆ ಎರವಾಗಿ 
ತ್ಹರಿತದಿ ಹುರಿದು ಹೋಗುವುದಕ್ಕೆ ಇರುವ ಕಾರಣ ಯೋಚಿಸಿರೆಂದನು 
1.೪. 11 


ನೆರೆದ ಮಂತ್ರಿಗಳಲಿ ಗುರುಭಕ್ತಿಯುತನಾದ ವರ ಮಂತ್ರಿ 
ನಿಂಬಾಳಕರನೆಂಬನೋರ್ವನು ದೊರೆಯೆ ಕೇಳೀಗ ಬಂದಿರುವ 
ಆಪತಿಿಗೆ ಸರಿಯಾದ ಕಾರಣ ಅರಹುವೆನು ಸಿರಿರಂಗನಾಥ ಪರಮ 
ಭಕ್ತರಾದೀ ಪರಮಹಂಸರನು ನೀ ಮರುಗಿಸಿದ ಪಾಪದ ಉರಿಯಿಂದ 
ಸ್ಫಿನ್ಕವು ಹುರಿದು ಹೋಗುತಲಿಹುದು ಪರಿಹಾರೋಪಾಯವ 
ಪೇಳುವೆನು . | ೫ || 


ಅಲ್ಲಾ ಈ ಕೃತಿ ಅಲ್ಲಲ್ಲಾ 
ಇಲ್ಲಿಲ್ಲ ಇದರಂಥಾ ಪಾಪ ಇಲ್ಲಿಲ್ಲ || ಅ. | 


ಉತ್ತಮರ ದ್ರೋಹವು ಕ್ಷೇಮವಲ್ಲಲ್ಲಾ 
ವ್ಯೃತ್ವ ಹಾ ಅಂಧಂತಮದಿ ಬೀಳ್ತೆಯಲ್ಲಾ 
ನಿತ್ಯ ನರಕದಿ ಬಿದ್ದರಾ ಕಾಯಿ ಮುಲ್ಲಾ 
ಉತ್ಕಿತಿಯೇ ಇಲ್ಲ ಆ ಕಾಯಿ ಬಿಸಿ ಮುಲ್ಲಾ ॥ ೧ ॥| 


ಶರಣು ಹೋದರೆ ಯತಿಗೆ ನಿನ್ನ ಸ್ಥಿತಿ ಹಸನಾ 
ಇರದಿದ್ದರೆಚ್ಛರಿಕೆ ನಿನ್ನ ಬಹು ಸೇನಾ 

ಮರಣಾ ಹೊಂದುತ್ತ ಆಗುವುದೆಲ್ಲಾ ಹಸನಾ 

ತಿರುಗಿ ಕೇಳಿದರೆ ಮನೆ ಮಾರೆಲ್ಲ ಹಸನಾ 1| ೨ ॥| 


ಶ್ರೀ ಸತ್ಯಬೋಧರು ಕ್ಕ 


(ವಚನ) 


ಅಲ್ಲಾ ಛಳಿ ಅಲ್ಲಾ ಉರಿ ಅಲ್ಲಾ ಹತ್ತೆಂಟು 

ಸುಳ್ಳೆ ಬೇನೆ ಇದು ಬೇರೆನೆ ಉಂಟು 

ಅಲ್ಲಲ್ಲಾ ಬಗಲೊಳಗೆ ಪ್ಲೇಗಿನ ಗಂಟು 

ಬಗಲಿಗೆ ಹಾಕಿದಿದ್ದು ಸ್ವಾಮಿಯ ಗಂಟು || ೩ || 


ಸ್ವಚ್ಚನಾದೀ ಯತಿಯ ಸೇವೆಯೇ ಅಚ್ಛಾ 

ಹುಚ್ಚುಚ್ಚು ಕುಣಿದರೆ. ನರಕಕ್ಕೆ ನರಕಕ್ಕೆ ಗಚ್ಛಾ 

ಅಚ್ಕುತ ಶ್ರೀರಂಗನಾಥ ಇಚ್ಛಾ 

ಇದರ ಮುಂದ್ಕಾರದೂ ನಡೆಯದಚ್ಚಚ್ಛಾ || ೪. || 


ಈ ಪರಿಯಲಾ ಮಂತ್ರಿ ಹೇಳುತ್ತಿರಲು ಆಪತ್ರಿಗೊಳಗಾದ 
ಭೂಪ ಯವನನು ತನ್ನ ಪಾಪಕ್ಕೆ ಪರಮ ಅನುತಾಪ 
ಮನದಲಿ ತೊಟ್ಟು ಭೂಪತಿಯುತಾನೆಂಬ ಗರ್ವ ಬಿಟ್ಟು 
ಆ ಪರಮ ಪಾವನರ ಶ್ರೀಪಾದಧೂಳಿಯ ಸಮೀಪಕ್ಕೆ ನಮ್ರದಲಿ 
ತಾ ಪ್ರಾಪ್ತನಾಗುತ್ತ ಸ್ವಾಪರಾಧಕ್ಕೆ ಕ್ಹಮಾಣಿಯ ದೈನ್ಯದಲಿ 
ಈ ಪ್ರಕಾರದಲಿ ವಿಜ್ಞಾಪಿಸಿದನು 


ಪಾಲಿಸೆ ಪದುಮಾಲಯೆಿ ಎಂಬಂತೆ 


ಬೇಡಿಕೊಂಡನು ದೈನ್ಯದಿ ಜೋಡಿಸುತೆ ಕರಗಳ | ಪ. 


ಪೌಢ ಯತಿವರನನ್ನು ತಾ ತಿಳಿಗೇಡಿತನದಲಿ ಪೀಡಿಸುದುದಕೆ 


ಗಾಢ ಪಶ್ಚಾತ್ತಾಪದಿಂದೊಡಗೂಡಿ ಮುಖ ಕಷ್ಪಿಟ್ಟು ಬಾಡಿ! ಅಹ 


ಪರಮಪೂಜ್ಯ್ಕನಾದಂಥಾ ಗುರುವನ್ನು ಬಂಧನದಿರಿಸಿ ಮರುಗಿಸಿದಂಥಾ 
ದುರಿತ ದರಿಯಾಳು ಕುಲ ಸಹಿತ ತಾ ಹುರಿದು ಹೋಗುವೆನೆಂದು 


ನಡಗುತ 


ತರದಿ ತುರುಕನು ದೂರದಿಂದಲೆ ಎರಗಿ ಯೋಗಿಯ ಚರಣಯುಗಲಕೆ 


[1 ೧್ರ31 


೧೨ರ ಹರಿದಾಸರು ಸ್ತುತಿಸಿದ 


ಕಿಪದಿ ಮೊರೆಯಿಟ್ಟು ಅಧಿಕಾರಿಯೆಂಬುವ ದರ್ಪವೆಲ್ಲ ಬಿಟ್ಟು 
ಬಪಪಾಲನೆ ನಿನ್ನೊಳಗೆ ನಾನಾ ಪ್ರಕಾರದಿ ನಾನು ಮಾಡಿದ ತಪ್ಪು 
'ೋಟೆಯ ಕ್ಷಮಿಸು ಕ್ಪಮಿಸ್ಫೆ ಹೇ ಪ್ರಭುವೆ ದಯತೋರು ಎನ್ನುತ 

| ೨ || 
ತಾನಕ್ಟೆ ಗುರಿ ಮಾಡಿದೆ. ಸನ್ಶಾಸಿಯೇ ಉಪವಾಸ ನಿನ್ನನು ಕೆಡಹಿದೆ 
'ಹೇಸಿತನದಲಿ ನಾನು ಮಾಡಿದ ದೋಷರಾಶಿಗಳನ್ನು ಕ್ಪಮಿಸುತ 
ನೀ ಸಲಹು ಸಲಹೆನ್ನ ವಂಶವ ನಾಶದಿಂದುಳಿಸೆಂದು ಯವನನ 

|| ೩ || 
ಬಿಟ್ಟುಬಿಡು ವಂಶ ಯವನು ಪೂಜಿಸುವ ದೇವರ ಪೆಟ್ಟಿಗೆಗಳ ತರಿಸೋ 
ನೀನು ಕೊಟ್ಟ ನುಡಿಯಿದು ಒಟ್ಟು ನನ್ನಯ ರಾಷ್ಟ್ರದ್ಕಾರೇ ನಿನ್ನ ಕೂದಲು 
ಮುಟ್ಟಿದರೆ ಆ ದುಷ್ಟರನು ನಾ ಸುಟ್ಟು ಬಿಡುವದು ಘಟ್ಟಿ ಎನ್ನುತ 

|| ೪. || 
ಹೆಚ್ಚು ಮಾತಿನ್ನು ಸಾಕು ನನ್ನನ್ನು ನಿನ್ನಯ ಭೃತ್ಯನೆಂದೆಣಿಸಬೇಕು 
ಮ್ಲೇಚ್ಛನೆನ್ನುತ ತುಚ್ಛಿಸಿದೆ ಸಂರಕ್ಷಿಸಲಿಬೇಕೆಂದು ಬದರುತ 
ಪ್ರೋಚ್ಛಗುಡ್ಡದ ರಂಗನಾಥನ ಮೆಚ್ಚಿಸಿದ ಅಪರೋಕ್ಷಜ್ನಾನಿಗೆ ॥। ೫ || 


(ನಿನ್ನ ನೋಡಿ ಧನ್ಮನಾದೆನು ಎಂಬಂತೆ) 
ಸ್ವಾಮಿ ಪಾದ ಪೂಜಿಸಿದನು ಹರುಷದಿಂದ || || 


ಪ 
ಸ್ವಾಮಿ ಪಾದ ಪೂಜಿಸಿದನು | ಅಪ ॥ 


ಸ್ವಾಮಿ ಪಾದನು ತ್ರಿಕಾಟ ಗ್ರಾಮ ಕೊಬ್ಬ ಪ್ರೇಮ ಪಾತ್ರ 
ಭೂಮಿಸುರನ ಕೊಟ್ಟು ಕಳುಹಿ ರಾಮದೇವರನ್ನು ತರಿಸಿ ॥ ೧ ॥ 


ಹತ್ತು ದಿನದವರೆಗೆ ಈ ನಿಮಿತ್ತದಿಂದು ಪೋಷಣಿಯನು 
ಸತ್ಯಮತಿಯು ನಿರ್ವಿಕಾರ ಚಿತ್ತದಿಂದ ಮಾಡಿ ಮುಗಿಸಿ: ॥| ೨ || 


ಮ್ಲೇಚ್ಛ ತನಗೆ ಮೆಚ್ಚಿ ಕೊಟ್ಟ ಪಚ್ಚ ಹವಳ ಕಾಂತಿಯಿಂದ 
ಮುಚ್ಚಿ ಹೊಳೆವ ಸ್ವಚ್ಛ ರತ್ನ ಪ್ರೋಚ್ಚ ಮಂಟಪದೊಳಿರಿಸಿ ॥ ೩ || 


ಶ್ರೀ ಸತ್ಯಬೋಧರು ೧೦೧ 


ವ್ಮಾಸ ವಿಠಲ ದಿಗ್ನಿಜಯ ಶ್ರೀವಂಶ ರಾಮಮೂಲ 
ಶ್ರೀಸೀತಾರಾಮರೆಂಬ ಈಥ ರಂಗನಾಥನನ್ನು ಗಲ 


(ವಚನ)  ಯತಿಪತಿಯು ಕಾವೇರಿ ತಟೆದಿ ಚಾತುರ್ಮಾಸ ವ್ರತವ 
ಶೃುತಿವಿಹಿತ ರೀತಿಲಿ ಸಮಾಪಿತಗೊಳಿಸಿ ಅತಿ 
ಭಕುತಿಯುತನಾದ ತಂಜಾವರದ ರಾಜ್ಕ ಪತಿಯ 
ಪ್ರಾರ್ಥನೆಯಂತೆ ಅವನ ಪುರಕೆ ಹಿತದಿ ಆಗತನಾಗಿ 
ಅವನ ಆಸ್ಥಾನ ಪಂಡಿತ ಗರ್ವವನೆಲ್ಲ ಗತಿಗೆಡಿಸಿ ಶ್ರೀ 
ಮಧ್ವಮತವೆ ಸನ್ನತವು ಸದ್ದತಿಗೆ ಸಾಧನವೆಂದು ಕ್ಲಿತಿ 
ತಳದೊಳೆಲ್ಲ ವಿಶ್ರುತಗೊಳಿಸಿದಾ 


(ಉರುಟಣಿ ಹಾಡಿನ ಧಾಟಿ) 


ಶ್ರೀಮುಷ್ಠಗ್ರಾಮದಲಿ ಈ ಮುನಿ ತಾ ಪ್ರೇಮದಲಿ 
ರಾಮಸೀತೆಯರ ಸಹಿತ ಪೂಜಿಸಿದ ಭೂಮಿವರಾಹನನ್ನು |1| ೧ || 


ಲಕ್ಷ್ಮೀನಾಥನನೀತ ಲಕ್ಬಹೂವುಗಳನರ್ಷಿಸುತ 
ಮೆಚ್ಚಿಸಲೋಸುಗ ಅಕ್ಬಯ ಭೋಧನು ನಿಶ್ಚಯ ಮಾಡಿವನು 
2111 


ಅಲ್ಲಿಯ ದೇಶದಿ ಮಳೆಯು ಇಲ್ಲದ ಕಾರಣ ಬೆಳೆಯು 
ಇಲ್ಲದೆ ಹೂಗಳ ಬಳ್ಳಿಗಳೆಲ್ಲವು ಬಾಡಿದ್ದವು ಆಗ್ಲೆ || ೩ || 


ಎಂತೆಂತದಾದರೆ ಏನು ಅನಂತನದಾಸನು ಇವನ 
ಚಿಂಚಿಸಿದಂಥ ಸಂಕಲ್ಪ ವ್ರತ ನಿಂತು ಹೋಗುವದೇನು || ೪. || 


ಒಣಗಿದ ಬಳ್ಳಿಗೆ ಆಗ ಮುನಿವರ ತೀರ್ಥವನೀಗ 
ಹನಿ ಹನಿ ಸಿಡಲು ಗೊನೆ ಗೊನೆ ಗೊಂಚಲು ಸುರಿದವು 
ಕುಸುಮಗಳ 11.೫ || 


೧೦೨ ಹರಿದಾಸರು ಸ್ತುತಿಸಿದ 


ಆಗಲೆ ಅಂದಿನ ಕಾಲ ಬೇಗನೆ ಬಳ್ಳಿಗಳೆಲ್ಲ 
ಹೂಗಳ ಭಾರಕೆ ಬಾಗಿ ತೋರಿದವು ಯೋಗಿಯ ಮಹಿಮೆಯನು 
|| ೬.|| 


ಬೆಟ್ಟದ ರಂಗನುದಯದಿ ಕೊಟ್ಟಿಹ ಹೂಗಳ ಮುದದಿ 
ಮುಟ್ಟಸಿ ಆತನ ಪಾದಕೆ ನಮಿಸಿದ ಸಾಷ್ಟಾಂಗದಿ ಗುರುವು ॥। ೭. || 


(ವಚನ) . ಗುತ್ತಿ ಕ್ಷೇತ್ರಕ್ಕೆ ಯಚ್ಛುತ್ತಮನು ಆರ್ಥಿಯಲಿ ಪ್ರಾಪ್ತನಾಗುತ್ತಿರಲು 
ಉತ್ಸವದ ಕಾಲದಲಿ ಸತ್ವಶಾಲಿಗಳಾದ ಜನರು ಜಗ್ಗುವದಕೆ 
ಯತ್ನ ಪ್ರಯತ್ನಗಳ ಮಾಡಿದಾಗ್ಕೂ ಕಿತ್ತದೇ ಗಾಲಿಗಳು 
ರಥವು ಇದ್ದಲ್ಲಿಯೇ ಸ್ವಸ್ಥ ನಿಲ್ಲಲು ಆಗ್ಲೆ ಸತಷ್ಯಬೋಧಾರ್ಯರು 
ಹಸ್ತ್ಮದಿ ಮುಟ್ಟಿದ್ದ ಮಾತ್ರಕ್ಕೆ ವಾಹನವು ಸತ್ನರದಿ ಪಾದಗಟ್ಟಿಗೆ 
ಉರಳಿತು 


(ಬಂದು ನಿಂತಿಹ ನೋಡಿ ಎಂಬಂತೆ) 


ಯೋಗಿವರರ ಜರಿತ್ರ ಪ್ರತಿಯೊಂದು ಚಿಂತಿಸಲಾಗಿ ಪರಮ ಪವಿತ್ರ 
ಇದನು ಪೇಳಲು ಜೋಗಿ ಜಡ ದುಶ್ಚಿತ್ತ ನಾನೆಂತು ಶಕ್ತ ಬಾಗಿ 
ಭಜಿಸಲು ಜನರ ಮನಸಿನ ರಾಗ ದ್ವೇಷಾದ್ಯಖಿಲ ದೋಷವ 
ಹೋಗಲಾಡಿಸಿ ಬೇಗ ಜ್ಞಾನವಿ ರಾಗ ಭಕುತಿಯನಿತ್ತು ಪಾಲಿಪ 

|| ಅ ॥ 


ಹರಿ ಹರದೊಳೀ ಯೋಗಿ ತುಂಗಾ ತಟದ ರಘುವರನ ಪೂಜಿಪನಾಗಿ 
ಇರುತಿರಲು ಸ್ವಪ್ನದಿ ಸುರ ನದಿಯು ತಾನಾಗಿ ಮಂಗಳ ಮಯಾಕ್ಕುತಿ 
ಧರಿಸಿದಂಥವಳಾಗಿ ಪ್ರತ್ಯಕ್ಷಳಾಗಿ ತ್ವರದಿ ಸವಣುರ ಪುರಕೆ ವತ್ಸನೆ 
ತೆರಳು ನೀ ನಲ್ಲಿರುತ ನಿಜರಿಗೆ ನಿರುತ ನ್ಕಾಯ ಸುಧಾದಿ ಪಾಠದಿ 
ನಿರತವಾಗಿರುವಂಥ ಕಟ್ಟೆಯ ನೆರೆಯ ಔದುಂಬರ ತರುವಿನೊಳು 
ಪರಮ ಪುಣ್ಮಪ್ರವಾಹ ರೂಪದಿ ಬರುವೆನೀನುಡಿ ಸ್ಥಿರವು. ಎನ್ನುತ 
ಹರಿಸಿ ಸಿರದಲಿ ಕರವನಿಟ್ಟಳು | || ೧ ॥| 


ಶ್ರೀ ಸತ್ಯಬೋಧರು 


ನಿದ್ದೆಯಿಂದೆದ್ದೀತಾ ಭಾಗೀರಥಿಯು ಪೇಳಿದ್ದುದನು ಸದಿಸುತ್ತಾ ಸವಣೂರ 

ಕ್ಷೇತ್ರಕೆ ಸದ್ಯದಲಿ ತೆರಳುತ್ತಾ ವಿದ್ದಾಂಸರಿಗೆ ಶ್ರೀಮಧ್ವ ಸತ್ಸಿಧ್ಯಾಂತಾ 

ಉಪದೇಶಿಸುತ್ತಾ ಇದ್ದ ಕಟ್ಟೆಯ ಸಮ್ಮುಖದಲಿಭಿವೃದ್ಧ ಔದುಂಬರ 

ಸುವೃಕ್ತದ ಊರ್ಧ್ವ ಟೊಂಗೆಯನೊಡೆದು ವಿಷ್ಣು ಪದೋದ್ಧವಳು 

ದಸರ ಮುಹೂರ್ತದಿ ಉದ್ಭದಿಸೆ ಆಶುಧ ಹೃದ್ಕ ಸಮೃದ್ಧ ಜಲವನು 

ಸದ್ಗುರೂತ್ತಮ ಸದ್ಯದಲಿ ಕಂಡಮಿತ ಸೌಖ್ಯ ಸಮುದ್ರದಲಿ ಸಮಗ್ನನಾದನು 
ಕಾ 0] 


ಹರುಷದಿಂದಲಿ ಗಂಗಾ ದೇವಿಯನು ಕುಂಕುಮ ಅರಿಷಿಣಾಕ್ಬತಗಂಧಾ 
ಪೂಮಾಲೆ ವಸ್ತ್ರಾಭರಣ ಬಾಗಿಣದಿಂದಾ ಸಂಭ್ರಮದಿ ಸಂಪೂಜಿಸುತ 
ಮುನಿಕುಲವಂದ್ಕ ಅನಂದದಿಂದ ತರುತಲದ ಭೂಮಿಯೊಳು ತುಂಬಿದ 
ಸುರನದಿಯ ಶುಭ್ರಪ್ರವಾಹದಿ ನೆರೆದ ಪರಿವಾರದ ಸಹಿತ ಗುರುವರನು 
ಸ್ನಾನವ ಮಾಡಿ ದಿನ ದಿನ ಹರಿಯ ಪೂಯನಲ್ಲಿಯೆ ಹತ್ತಿರದ 
ಕಟ್ಟೆಯ ಮೇಲೆ ಮಂಟಪವಿರಿಸಿ ಮಾಡುತ ಕರೆದ ಬಾವಿಯ 
ಪರಮ ವಿಷ್ಣುತೀರ್ಥವೆಂದು || ೩ ॥| 


ಒಮ್ಮೆ ಗೀತಾಭಾಷ್ಕ ಪಾಠವನು ಇಲ್ಲಿಯೆ ಧರ್ಮಪಾಲನು ಶಿಷ್ಕವೃಂದಕ್ಕೆ 
ಪೇಳುತ ಸಮ್ಮುದದಲು ಪವಿಷ್ಟನಿರುತಿರಲು ಬಂದಿತು ಒಮ್ಮೆಲೆ 
ಬಲುಪುಷ್ಪ ವಾನರ ಶ್ರೇಷ್ಠ ಕರ್ಮಶೇಷದಿ ಹೀಗೆ ವಾನರ ಜನ್ಮ 
ತಾಳಿದ್ದವನು ಕೊನೆರಿ ಸೊನ್ನಿಗಾಮದ ಜ್ಞಾನಿ ಎಂಬುವ ಮರ್ಮವನು 
ಯೋಗೀಶ ಲಕ್ಷಿಸಿ ಸಮ್ಮುಖದಿ ಪಾಠಕ್ಕೆ ವಾನರನನ್ನು ಕೂಡಿಸಿ ತೀರ್ಥ 
ಕರುಣಿಸಿ ಸೌಮ್ಯದಿಂದುದ್ಗದಿಸಿ ಪೊರೆದನು ಸಾಮ್ಯವುಂಟೇ ಇವನ 
ಕರುಣಿಗೆ 11 ೪ || 


ಯತ್ಕಧೀಶಗೆ ಮೂರು ಪ್ರಶ್ನೆಗಳನೊಬ್ಬ ಗೃಹಸ್ಥ ಕೇಳಿದ ಪೇಳು 

ಈ ಮಠದ ಫನ ಸಂಪತ್ತು ಕಾಯುವರಾರು ಇಷ್ಟಡಿಗೆ ಮಾಳ್ವ 
ಸಮರ್ಥ ಪಾಚಕರಾರು ಪೂಜಿಪರದಾರು ಉತ್ತರಗಳನ್ನಿತ್ತ ಯೋಗಿಯು 
ಶಕ್ತಿಯಿಂದಲಿ ಸ್ಹಪ್ನ ತೋರಿಸಿ ಮತ್ತು ರತ್ನದ ಖೋಲಿಯನು 


೧೦೪ ಕ ಹರಿದಾಸರು ಸ್ತುತಿಸಿದ 


ಕಾಯುತ್ತಲಿದ್ದನು ಶಕ್ತ ಹನುಮನು ಅತ್ತ ಅಡಿಗೆಯ ಸೌಟು 
ಕುಂತೀಪುತ್ರ ಧರಿಸಿದ ರಂಗನಾಥನ ನಿತ್ಮ ಪೂಜೆಯ ಮಧ್ವಮುನಿ 
ಮಾಡುತ್ತಲಿದ್ದನು ಭಕ್ತವರ್ಯನು ॥। ೫ || 


ರುದ್ರನು ಶಿರಸಾ ಧರಿಸಿದ ಮಧ್ವಾಗಮವೆಲ್ಲಿ ಅಲ್ವಿಯೇ ತಾನೆನುತ 
ಸದ್ಗುರುವು ಪಾಠ ಹೇಳುತ ಇದ್ದಲ್ಲಿಗೆ ಧಾವಿಸಿದಳು ಗಂಗಾಮಾತೆ 
1೬೯111 


ಊಟಿಯು ಇದ್ದೀತು ಇಲ್ಲವೆ ಮಾಟವು ಇದ್ದೀತು ಎಂಬ ಹುಡುಗಾಟಿಗೆಯ 
ಕಾಟವ ಮೀಟಲು ಇಳಿದಳು ತಾ ಟೊಂಗೆಯೊಳ್‌ ತ್ರೀವಿಧ ತಾಪ 
ದಾಟಿಪ ಮಾತೆ ||:.೨ 1| 


" ಎಂದೆಂದಿಗೂ ಬಿಡದೆ ತನ್ನಯ ತಂದೆ ಶ್ರೀರಂಗನಾಥನೊಂದಿಸುತಿಪ್ಪ 
ಕಂದನಿವನೆಂದು ಧಾವಿಸಿ ಬಂದಳು ವಾತ್ಸಲ್ಮದಿಂದ ಗಂಗಾ ಮಾತೆ 
|| ಓ || 


(ವಚನ). ಸವಣೂರಪುರದಿ ಕಂಢೇರಾಯನೆಂಬಂಥ ಸುವಿಶುದ್ಧ 
ಭಕ್ತಿವೈಭವ ಪೂರ್ಣನಾದಂಥ ಅವನಿಪಾಲನು ಸ್ಡಾಮಿ 
ಶ್ರೀ ಸತ್ಮಬೋಧರನು ವಿವಿಧ ಪ್ರಕಾರದಲಿ ಸೇವಿಸಿದನು 
ದಿವಸ ದಿವಸದಲಿವರು ಮಾಲ್ಬ ಧ್ಕಾನಾರ್ಚನೋತ್ಸವಗಳನು 
ನೋಳ್ಪುದಕೆ ತವಕದಿಂಬರುತಿರ್ದ ಕವಿಗಳನು ವಿಪ್ರರನು 
ವಿವಿದಧಲಿ ಸತ್ಕರಿಸಿ ಇವರ ಕಾರುಣ್ಮ ಭಾಗ್ಯವ ಪಡೆದನು 

|| ೧ | 


ಈ ಬಪೀಶ್ವರರೊಮ್ಮೆ ತಮ್ಮ ದರುಶನಕಾಗಿ ಹಾರೈಸಿ 
ಬರುತಿರ್ದ ಜಗನ್ನಾಥ ದಾಸರನು ದೂರದಲ್ಲಿದ್ದರೂ 


ಶ್ರೀ ಸತ್ಯಬೋಧರು ೧೦೫% 


ಯೋಗದಿಂದಲಿ ನೋಡಿ ತೀರಥವ ಕೊಡುವದನು 
ತಡೆಹಿಡಿದನು ದಾರಿ ಕಾಯುತಲಿಹರು ಗುರುಗಳೆಂಬುದನತ್ತ 
ದೂರದಿಂದಲೆ ಯೋಗದೃಷ್ಟಿಯಲಿ ನೋಡುತ್ತ ಧಾವಿಸುತ 
ದಾಸವರ್ಯರು ಬಂದು ನಮಿಸಿದರು ಈರ್ವ ಗುರು ಶಿಷ್ಠ 
ಯೋಗಿಗಳಿಗಭಿನಮಿಪೆ ।॥। ೨ ॥| 


(ಹರಿ ಶರಣು ಮಧ್ವ ಗುರು ಶರಣೆಂಬೊದೇ ಎಂಬಂತೆ) 
ಶಿಷ್ಟೇಷ್ಟನಿವನ ಉತ್ಕಷ್ಟ ಮಹಿಮೆಯಿಂದ ಶಿಷ್ಟರಿಗೆ ಪರಿತೋಷ 
ಹೊಟ್ಟಿಕಿಚ್ಚುರಿವಂಥ ದುಷ್ಟರಿಗೆ ಮಾತ್ರ ಹುಟ್ಟಿತು ಪ್ರದ್ವೇಷ || ೧ || 


ಭಾಗವತರು ಭಜಿಸಿ ಯೋಗಿಯ ಪಡೆದರು ಜ್ಞಾನ ಭಕ್ತಿವಿರಾಗ 
ಗೂಗಿ ಜನರಿವರಿಗೆ ವಿಷವನ್ನು ಹಾಕಲು ಹೂಡಿದರುದ್ಕೋಗ 
|| ೨ || 


ಚಿಕ್ಕ ನೈವೇದ್ಯದಿ ರಕ್ಕಸ ಮತಿಗಳು ವಿಷವನ್ನು ಬೆರಸಿದರು 
ಮುಖ್ಯ ಗುರುವು ಅದನ್ನರ್ಷಿಸುತಲಿ ಸಾರಭೋಕ್ಕವ ಸರಿಸಿದರು 
೩೫1] 


ಶ್ರೀಲೋಲನ ಕಂಠ ನೀಲವಾದದ್ದು ಯತಿಪಾಲನು ನೋಡಿದನು 


ಖೂಳ ಜನರ ಕುಹಕಜಾಲವಿದೆಂದು ತತ್ಕಾಲ ನಿಶ್ಚಯಿಸಿದನು 
|| ೪ || 


ದ್ವಾದಶ ಸ್ತೋತ್ರವ ಸಾಧುವರೇಣ್ಮನು ಆದರದಿ ಪಡಿಸಿದನು 
ಆದಿರಾಮನಿಗೆ ನಿವೇದಿಸಿ ಪಾದಕ್ಕೆ ಮೋದದಿ ನಮಿಸಿದನು ।। ೫ || 


೧೦೬ 


ಹರಿದಾಸರು ಸ್ತುತಿಸಿದ 


ಕೂಡಿದ ಜನರು ಆ ಗೂಢವ ತಿಳಿಯುತ್ತ ಬೇಡಿಕೊಂಡರು ಗುರುವಿಗೆ 
ಬೇಡ ಬೇಡಿರಿ ಮುಟ್ಟಬೇಡಿರಿ ಪಾಯಸ ಗೂಢ ವಿಷವಿದೆಂದರು 


|| ೬. || 


ಎಷ್ಟೆಷ್ಟು ಜನರು ಹಟಪಟ್ಟು ಪೇಳಿದರೇನು ಶ್ರೇಷ್ಠ ರಾಮಭಕ್ತನು 
ಬೆಟ್ಟದ ರಂಗನುಚ್ಛಿಷ್ಟವಿದೆಂದು ಯಥೇಷ್ಟ ಭುಂಜಿಸಿದನು. || ೭ || 


(ವಚನ) 


ಸಿರಿ ರಾಮಚಂದ್ರಮಮ ಕರುಣಾಮೃತದ ಬಲದಿ 
ಗರಳವದು ಈ ಯೋಗಿವರನ ಜಠರಾಗ್ನಿಯಲಿ 
ಪರಿಪಕ್ಚವಾಗುತ್ತ ಅಮೃತಮಯ ರೂಪದಲಿ ಪರಿಣಮಿಸಿತೇ 
ನೆಂಬೆನಚ್ಚರಿಯನು ಸುರರೆ ಇವರೆಂಬುದನು ಮರೆತ ನರಬುದ್ಧಿ 
ವೈದ್ಯರು ಮಾತ್ರ ಮನದಿ ಗಾಬರಿಗೊಂಡು ವಿಷಬಾಧೆ 
ಹರಡದಿರಲೆಂದು ರಾತ್ರಿಗಳೊಳೆಚ್ಚರದಿಂದ ಇರಿರೆಂದು 
ಕರ ಮುಗಿದು ಪ್ರಾರ್ಥಿಸಿದರು . | ೧ ॥| 


ಭಕ್ತಿಪೂರ್ವಕವಾದ ಭೃತ್ಮರ ಪ್ರಾರ್ಥನೆಯ ಚಿತೈೆಸಿ ಪರಮ 
ಹಂಸೋತ್ತಮರು ದಯದಿಂದ ನಿತ್ಯದ ಶ್ರೀ ಮೂಲರಾಮ 
ಸೀತಾರ್ಚನೆಯ ರಾತ್ರಿಯಲ್ಲಿಯೇ ಮಾಡಲಾರಂಭಿಸಿದರು 

ಶತ್ರು ಬುದ್ಧಿಗಳಾಗ ನಿಂದಿಸುತ ಈ ಯತಿಯು ಹೊತ್ತಿಲ್ಲದಂತೆ 


: ಪ್ರತಿಷಿದ್ಧವಹ ಈ ರಾತ್ರಿ ಹೊತ್ತಿನಲಿ ಪೂಜಿ 


ಮಾಡುತ್ತಿರುವರೆನ್ನುತ್ತ ಮಾತ್ಸರ್ಯವನ್ನು ಕಾರಿದರು ಖಳರು 
11೪.1] 


ಉದ್ಧಟರು ಮಾಡುತ್ತಲಿದ್ದ ನಿಂದೆಯನಿದನು ಸದ್ಯದಲಿ 
ಪರಿಹರಿಸಿ ಸದ್ಯಕ್ತರೊಳು ತನ್ನ ಶುದ್ಧ ಭಾವವನು 
ಸಂಸಿದ್ಧಗೊಳಿಸಲು ಶಾಸ್ತ್ರ ವಿದ್ಕಾಧಿಪಾಲಕನು ಬುದ್ಧಿ ಮಾಡಿ 
ಅರ್ಧ ರಾತ್ರಿಯೊಳಮಾವಾಸ್ಕದಲಿ ರಾಮನಿಗೆ ಶುದ್ಧಿಯಲಿ 
ಮಾಡ್ದ ಆರ್ತಿಕ್ಕ ಬೆಳಕನ್ನು ನೆರೆದಿದ್ದ ಜನಸಂದಣಿಗೆ 


ಶ್ರೀ ಸತ್ಯಬೋಧರು ೧೦೭ 


(ವಚನ) 


ಚೋರ್ದ ಸಮಯದಿ ನಭದಿ ಪ್ರದ್ಯೋತಿಸಿದನಾಗ 
ಮಾರ್ತಾಂಡನು ।। ೩ || 


(ಯಾಕೆ ನಿರ್ದಯನಾದೆಲೋ ಎಲೋ ದೇವನೆ ಎಂಬಂತೆ) 


ತರಣಿಬಿಂಬವಾ ತೋರಿದಾ ಗುರುರಾಜಾ 1 ಪ ॥ 
ಧರಣಿಗಚ್ಚರವಾಗೆ ಸರಿ ಅರ್ಧರಾತ್ರಿಯೊಳು ॥। ಅ ಪ ॥| 


ಮುನ್ನ ಮಾರ್ಕಂಡೇಯ ಮುನಿಗೆ ಶ್ರೀಹರಿಯು ತಾ 
ಹನ್ನೆರಡು ಸೂರ್ಯರ ತನ್ನುದರದಿ 

ಫನ್ನ ಪ್ರಲಯರಾತ್ರಿಯಲ್ಲಿ ತೋರಿದ್ದನ್ನು 

ಇನ್ನೀಗ ತಿಳುಹಲೋ ಎನ್ನುವ ಕಾರಣ || ೧1 


ಮೂಢಲೋಕದ ಒಳ ಹೊರಗಿನ ಕತ್ತಲೆ 

ದೂಡುವ ಕೆಲಸದಿ ದೇವರಿಂದ 

ಕೂಡೇ ನೇಮಿತರಾಗಿ ಗಾಢ ಗೆಳೆತನದಿಂದ 
ಜೋಡಾಗಿ ಕೆಲಸವ ಮಾಡಿದ್ದ ಕಾರಣ ॥ 1೨ [| 


ಇಳೆಯೊಳಗೆ ಗುಡ್ಡದ ರಂಗನು ಸೂರ್ಯನ 

ಕುಲದಿ ರಾಮನಾಗಿ ಇಳಿದಿರಲು 

ಘಳಿಗೆ ಬಿಡದೆ ಆವನ ಭಜಿಸುವ ಯತಿಕುಲ 
ತಿಲಸುಕರಿಗೆ ಸೂರ್ಯನು ಒಲಿದಿದ್ದ ಕಾರಣ || ೩ || 


ನಿತ್ಕವೂ ವೃದ್ಧಿ ಹೊಂದುತ್ತಿರುವ ಸಂಶುದ್ಧ ಭಕ್ತಿಯಿಂದಿಂತು 
ಶ್ರೀಮೂಲ ಸೀತಾರಾಮ ಶ್ರತ್ಕಧೀಶರ ಪೂಜಿಸುತ್ತ ಶ್ರೀ 
ಮಧ್ದಗುರು ಶಾಸ್ತ್ರ ರಾಜ್ಯವ ಪಾಲಿಸುತ್ತ ಮುದದಿ 
ಮುಕ್ತಿಗುತ್ತಮದಾರಿ ಭಕ್ತವರ್ಗಕೆ ತೋರಿ ಆರ್ಥಿಗಳ 
ಮನದಭಿಷ್ಕಾರ್ಥವೆಲ್ಲವ ಬೀರಿ ಧಾತ್ರೀತಲಕೆ ತಾ 
ಪ್ರಾಪ್ತನಾದವತಾರ ಚಿತ್ರ ಚಾರಿತ್ರವ ಸಮಾಷಿಗೊಳಿಸಿ 
!'ಗಿ 


ಹರಿದಾಸರು ಸ್ತುತಿಸಿದ 


ಮತ್ತೆ ಸದ್ಭಕ್ತಿ ವೈರಾಗ್ಯ ತತ್ವಜ್ಞಾನ ಯುಕ್ತ ಶ್ರೀರಾಮಚಂದ್ರರ್ಯ 
ನಾಮಕ ಭೂಸುರೋತ್ತಮಗೆ ಪ್ರೀತಿಯಲಿ ಯತ್ಕಾಶ್ರಮವನಿತ್ತು 
ಸತ್ಯಸಂಧನು ಎಂದು ಹೆಸರನಿಟ್ಟು ಉತ್ತಮ ಪ್ರಣವ 
ಮಂತ್ರೋಪದೇಶವ ಕೊಟ್ಟು ಪುತನಿಗೆ ಪೀಠಾಧಿಪತ್ಕ 
ಒಪ್ಪಿಸಿಕೊಟ್ಟು ಹತ್ತು ಸಂವತ್ಸರಾಯುಷ್ಕ ದಯಪಾಲಿಸಿದಾ 
ವಾತ್ಸಲೃದಿಂದ ಈ ನೂತನ ಯತಿಗೆ || ೨ || 


(ಯಾವ ರೀತಿಯಿಂದ ನೀನೆನ್ನ ಸಲಹುವಿ ಎಂಬಂತೆ) 


ಪುಣ್ಮಪಾದರ ಮಹಿಮೆ ಸಣ್ಣಬುದ್ಧಿಯು ನಾನು 
ಇನ್ನೆಂತು ಬಣ್ಣಿಸಲಿ ಮಾನ್ಕ ಕವಿಗಳಿಗೆ ಇದನ್ನು 
ಬಣ್ಣಿಸುವದಕೆ ಇನ್ನಂಟೇ ಸಾಮರ್ಥ್ಯ ಇದು ಸತ್ಯ ॥। ೧ ॥| 


ದುಶ್ಚರಿತನರರು ಬಚ್ಚಿ ಮಾಡಿದ ಪಾಷ ತಕ್ಷಣದಲಿ 
ಇವರು ನಿಶ್ಚಯಿಸುತ ಯೋಗ ಚಕ್ಪುಷ ಬಲದಿಂದ 
ಬಿಚ್ಚಿ ಪೇಳುತಲಿದ್ದರು ಮುನಿವರರು || ೨ || 


ಇವರ ಕೃಪಾಮೃತ ಲವ ಮಾತ್ರ ಬಲದಿಂದ 
ಅವಧೂತವರ್ಯನೆನೆಸಿ ವಿವಿಧವಾದಷ್ಟೆಶ್ಚರ್ಯವ ಪಡೆದು 
ಮೆರೆದನು ಭುವಿಯೊಳು ಸತ್ಕಸಂಧ ಯತೀಂದ್ರಾ ॥। ೩ || 


ರಾಮಚಂದ್ರನ ಪಾದ ಪ್ರೇಮದಿ ಧ್ಯಾನಿಸುತ 
ಶೋಭನಕೃದ್ಧೆರ್ಷದಿ ಭೂಮಿಯಿಂದ ಪರಂಧಾಮಕೆ 
ತೆರಳಿದ ತಾ ಮುನಿಕುಲವರ್ಯ ಬೋಧಾರ್ಯ 11 ೪ ॥| 


ಅಂದಿನ ದಿನ ಸತ್ಯಸಂಧ ಯೋಗಿಯು ಭಕ್ತಿಯಿಂದ 
ಸತ್ಯಬೋಧರ ವಂದ್ಕ ವಿಗ್ರಹವನ್ನು ಪರಮ 
ಸುಂದರವಾದ ವುಂದಾವನದಿ ಸ್ಥಾಪಿಸಿ ನಮಿಸಿ. || ೫ || 


ಶ್ರೀ ಸತ್ಯಬೋಧರು ೧೦೯ 


ಕ್ಷಿರಫುತಶರ್ಕರಾ ಆರು ರಸಪಕ್ಫಾನ್ನವ ಧಾರುಣೀ 
ಸುರರಿಗುಣಿಸಿ ಸೂರಿಗಳಿಗೆ ದಾನ ಸೂರಿಗೈದು ಗುರು 
ಸಮಾರಾಧನೆಯನು ಮಾಡಿದಾ ಶ್ರೀ ಪಾದಾ || ೬ ॥| 


ಸತ್ಯಸಂಧರಿಂದ ನಿತ್ಕ ಪೂಜಿತರಾದ ಸತ್ಯಬೋಧರ 
ಕಾರುಣ್ಕ ಛತ್ರದೊಳಿದ್ದಂಥ ಭಕ್ತರ್ಗೆ ಫೋರ 
ತಾಪತ್ರಯ ಅತಿ ದೂರ ಪರಿಹಾರ (| 


ಒಂದೇ ಮನದಿಂದಿಪರ ವೃಂದಾವನದ ಬಳಿ 

ಪೊಂದಿದ್ದವರ ಅಭೀಷ್ಟ ಒಂದೂ ಬಿಡದೆ ಸಿದ್ಧಿ 

ಹೊಂದುವವದರಲ್ಲಿ ಸಂದೇಹವನ್ನು ಕಾಣೆ ಹರಿಯಾಣೆ 
1 ೮ 1 


ಅಂಧರಿಗೆ ನೇತ್ರವು ಬಂಜೆಗೆ ಪುತ್ರರು ಖಂಜರಿಗೆ 
ಕಾಲುಗಳು ಅಂಜಿದ್ದವರ ಭಯ ಭಂಜನವಾಗುವದು 
ಸಂದೇಹವಿದಕೆ ಇಲ್ಲ ಹರಿ ಬಲ್ಲ ಮೌನಿವರ್ಯರ 
ಸನ್ನಿಧಾನ ಸ್ಥಾನದಿ ಪವಮಾನ ಸೌಸ್ತ್ಯವ || ೯ || 


ಪಠಿಸೆ ಹೀನೆ ಬುದ್ಧಿಯು ಸಹ 
ಜ್ಞಾನಿವರ್ಯನೆನೆಸಿ ಮಾನ್ಕನಾಗುವನು 
ಬೇಗ ಕೇಳೀಗ || ೧೦ ॥| 


ಒಂದು ಪ್ರದಕ್ಷಿಣಿ ಒಂದೆ ನಮಸ್ಕಾರ ವೃಂದಾವನಕೆ 
ಮಾಡಲು ಅರಿದು ಗಂಗಾ ಕೃಷ್ಣೆ ಸಿಂಧು ಕಾವೇರಿಯೊಳು 
ಮಿಂದಕ್ಕಿಂತಧಿಕ ಪುಣ್ಮ ಅಗಣ್ಕ || ೧೧ ॥| 


ಯಾಕೆ ಕಾಮಧೇನು ಯಾಕೆ ಕಲ್ಪತರು ಬೇಕಿಲ್ಲ 
ಚಿಂತಾಮಣಿ ಬೇಕಾದಿಷ್ಟವ ಸುರಿಸಿ ಸಾಕಿ 
ಜೋಕೆಮಾಳ್ಚ ಈ ಕೃಪಾಳುವೇ ಸಾಕು ನಿಜವಾಕು 

|| ೧೨ ॥| 


ಹರಿದಾಸರು ಸ್ತುತಿಸಿದ 


ಸಪ್ತಸಮುದ್ರಗಳು ಮಾರ್ತಾಂಡ ಚಂದ್ರರು 
ನಿತ್ಕರಾಗಿರುವಂತೆಯೇ ಸತ್ಯಬೋಧ ಗುರುಸ್ತೋತ್ರ 
ಪದ್ಕಗಳಿವು ಸುಸ್ಮಿರದಲಿ ಮೆರೆಯಲಿ ಧರೆಯಲ್ಲಿ ।। ೧೩ ॥| 


ತತ್ಪೇಶ ಸುರರೆಮ್ಮ ಚಿತ್ತದೊಳಿದ್ದು ಶ್ರೀ ಸತ್ಯಬೋಧರ 
ಪಾಪದಿ ಭಕ್ತಿ ಭಾವನೆಯನ್ನು ಇತ್ತು ಪಾಲಿಸೆಂದು 
ಪಾಲಿಸೆಂದು ಪ್ರಾರ್ಥಿಸುವೆನಂಗಲಾಚಿ ಕೈ ಚಾಚಿ ।। ೧೪ ॥| 


ಮೂಢ ಮಾಡಿದ್ರೆಂದು ಹಾಡು ನನ್ನದು ತುಚ್ಛ 

ಮಾಡರು ಸಾಧು ಜನರು ನೋಡಿ ಗುರುಮಹಿಮೆಯಿಂ 

ಕೂಡಿದಮೃತವೆಂದು ಪಾಡಿ ಸೇವಿಸಿ ಸುಖಪರು 
ಸಜ್ಜನರು || ೧೫ || 


ಇಟ್ಟಾಣೆ ಈ ಗುರು ಶ್ರೇಷ್ಠರ ಕಾರುಣ್ಕ ದುಷ್ಟಿಯ 
ಪಡೆದವರ ಬೆಟ್ಟದ ಶ್ರೀರಂಗನಾಥನು ಮುಕುತಿಯ 
ಕೊಟ್ಟು ಪರಿ ಪಾಲಿಸುವಾ ಶ್ರೀಧವಾ || ೧೬ || 


(ಮೋಸ ಹೋದೆನಲ್ಲ ಸಕಲವು ವಾಸುದೇವ ಬಲ್ಲ ಎಂಬಂತೆ) 
ಸತ್ಮಬೋಧ ಗುರುವೆ 


ನಮಿಸುವೆ ಭಕ್ತ ಕಲ್ಪತರುವೆ ಓಪ ॥ 


ಭಕ್ತಿ ವಿರಕ್ತಿಗಳಿತ್ತು ಪಾಲಿಪುದು 
ಎತ್ತಿ ಕರಗಳೆರಡನು ಮೊರೆ ಇಡುವೆ. | ಅ ಪ ॥ 


ಕತ್ತಲೆಯಲಿ ಬಿಸಿಲು ತೋರ್ದ ಮಹಾತನೆ 
ಮೊರೆ ಕೇಳು ಕತ್ತಲೆಯಂತಿಹ ಮೋಹವ ಕೀಳು 
ಭಕ್ತಿಯ ಬೆಳಕನು ತೋರೋ ದಯಾಳು ॥| ೧ ॥| 


ಶ್ರೀ ಸತ್ಯಬೋಧರು ೧೧೧ 


ಲಕ್ಷ ಹೂಗಳನ್ನು ಲತೆಗಳು ತಕ್ಷಣ 
ಸುರಿಸಿದವು. ಲಕ್ಷ್ಮೀಶನ ಪೂಜಕನೆ ನಿನ್ನ 
ಪ್ರತ್ಮಕ್ಷವಾದಂಥ ಯೋಗ ಶಕ್ತಿಯಲಿ ಟ್‌] 


ತಂಜಾವರದಲ್ಲಿ ಮಾಯ್ಗಳ ಕುಂಜರ ಪುಂಜವನು 
ಅಂಜಿಕೆ ಇಲ್ಲದೆ ಭಂಜಿಸಿ ನೀನು 
ಪ್ರಭಂಜನ ಮತವನು ಸಂಸ್ಕಾಪಿಸಿದೆ 1 ೩ 1 


ವಿಷಕಂಠನನೊಲಿಸಿ ಮೃಕಂಡುಜ ಯಷಿಯನ್ನನುಕರಿಸಿ 
ವಿಷವ ಸುಖದಿ ಜೀರ್ಣಿಸಿದೆ. ಗುರುವೆ ದುರ್ವಿಷಯ 
ವಿಷದ ಕಸಿವಿಸಿಯನು ಬಿಡಿಸ್ಬೆ '` || ೪. || 


ವರದೇಂದ್ರರು ಬಾಗಿ ನಿನ್ನಯ ಚರಣಕೆ ಮೊರೆ 
ಹೋಗಿ ಕರುಣಾ ದೃಷ್ಟಿಯ ಪಡೆದ ಕಾರಣ 
ಧರಣಿಯೊಳಗೆ ಸಂಸ್ಕರಣಿಯರಾದರು | ೫ || 


ಧೀರೇಂದ್ರರು ನಿತ್ಕ ನಿನ್ನನು ಭಾವದಿ ಭಜಿಸುತ್ತ 
ಧಾರುಣಿಯೊಳು ತಮಾಧಾಧರಿಕರಿಗೆ 
ಸಾರಸೌಖ್ಯಗಳ ಸೂರಿಗೈವರು || ೬. || 


ಕೋನೇರಿಯ ದ್ವಿಜನು ಹೊಂದಿರೆ. ವಾನರ 
ಜನ್ಮವನು ನೀನೆ ತೀರ್ಥವ ಪಾನ ಮಾಡಿಸಿ 
ಹೀನ ಯೋನಿಯನು ಹಾನಿಗ್ಗೆಸಿದೆ 1.೬11] 


ಆನೆ ಶ್ರೀಮಠದ್ದು ತನ್ನಯ ಸೇನೆಯೊಳಿದದ್ದು 
ಕಾಣುತ ಹೈದರ ತಾನೇ ಶ್ರೀಮಠಕ್ಕಾನೆಗಳೆರಡನು 
ಕಾಣಿಕೆಯಿತ್ತ || ೮ ॥| 


೧೧೨ ಹರಿದಾಸರು ಸ್ತುತಿಸಿದ 


ನಾಣ್ಯದ ಮೇಲಿದ್ದ ನಿನ್ನ ಮಾನ್ಕ ಅಂಕಿತಮುದ್ರಾ 
ಮನ್ನಿಸಿ ಟೇಪುವು ಅಂಜಿ ಮುಟ್ಟಿದೆ 
ಸನ್ನಿಧಿಗವುಗಳ ಮರಳಿ ಕಳುಹಿಂದಾ || ೯ || 


ಟೊಂಗೆಯಿಂದಾ ಇಳಿದು ಬಂದಳು ಗಂಗೆಯು 
ನಿನಗೊಲಿದು. ಗಂಗಾಪಿತ ಶ್ರೀರಂಗನಾಥನ 
ಆಂಫಿ) ಸಮೀಪಕೆ ಪೊರೆ ಕರೆಯೊಯ್ದು || ೧೦ ॥| 


(ಶ್ರೀತತ್ವವಾದ ಮತವಾ ಎಂಬಂತೆ) 


ಏಳಯ್ಕ ಗುರುವರೇಣ್ಕ 

ಏಳು ಶ್ರೀ ಗುರುವರ್ಯಾ ಶ್ರೀ ಸತ್ಮಬೋಧಾರ್ಯ 
ಏಳು ಮಾಯಾ ತಮವ ಖಂಡಿಸುವ ಖರ ಸೂರ್ಯ 
ಏಳು ಪಾಪಾಟವಿಗೆ ಕಾಲಾಗ್ನಿ ಸಮಚರ್ಯಾ 

ಏಳಯ್ಕ ಯೋಗಿಗೇಯಾ || ಅ ॥| 


ಆತುರದಿ ದರುಶನಕೆ ಕಾದಿದ್ದ ಬ್ರಾಹ್ಮಣರ ವ್ರಾತಕ್ಕೆ 

ನಿನ್ನ ಪದ ಪ್ರೀತಿಯಿಂದಲಿ ತೋರಿ ಪಾತಕಗಳಳಿದು 

ಸಂತೋಷಗಳಿಸಲು ಬೇಕು ನಾಥನೇ ಬೇಗನೇಳ್ಛೆ 

ಹಾತೊರೆದು ದೇವ ದರುಶನಕಾಗಿ ಸ್ವರ್ಗದಿಂದ್ಳೆ 

ತಂದ ಸುರಗಣಕೆ ಮೂಲರಾಮನ ದಿವ್ಯಮೂರ್ತಿಯನು 

ತೋರ್ದವರ ಪ್ರೀತಿಯ ವಿಶೇಷಕ್ಕೆ ಪಾತ್ರ ನೀನಾಗಬೇಕು 
|| ೧ || 


ವಿಷ್ಣುನಿಂದಕ ಮತಗಳನ್ನು ಖಂಡಿಸಬೇಕು ವಷ್ಟು 

ಸರ್ವೋತ್ತಮತ್ಹವನು ಸ್ಥಾಪಿಸಬೇಕು ಎಷ್ಟು 

ಪದಿಯನ್ನೊಲಿಸಿ ನೀನಿರ್ದ ಸವಣೂರಧಿಷ್ಠಕ್ಕೆ 

ತರಲು ಬೇಕು ವಿಷ್ಣು ಭಕುತಿಯನಿತ್ತು ಶಿಷ್ಠ 
ಸಂರಕ್ಷಣದಿ ನಿಷ್ಣಾತನೆನಿಸಬೇಕು.. || ೨ || 


ಶ್ರೀ ಸತ್ಯಬೋಧರು ೧೧೩ 


ಪಶುಬುದ್ಧಿ ಖಲರು ಪಾಯಸದಿ ಮಿಶಿಸಿದಂಥ 

ವಿಷದ ದೋಷವನು ದ್ವಾದಶ ಸ್ತೋತ್ರಪಠಣದಿಂ 
ಪುಸಿಗೊಳಿಸಬೇಕು ಸಂತಸದಿ ಜೀರ್ಣಿಸಬೇಕು 
ಬಹಿವರ್ಯನೆನಿಸಬೇಕು ನಿಶೆಯಲ್ಲಿ ರಾಮಚಂದ್ರನನು 
ಪೂಜಿಸಬೇಕು ಬಿಸಲನ್ನು ಅರ್ಧರಾತ್ರಿಯಲಿ 
ತೋರಿಸಬೇಕು ಹೆಸರಾದ ರಂಗನಾಥನ 

ದಾಸನೆಂದೆನಿಸಿ ವಸುಧೆಯೊಳು ಮೆರೆಯಬೇಕು || ೩ || 


(ಮಂಗಳ ಮನ ಕೋಟಿ. ಲಾವಣ್ಯ ಎಂಬಂತೆ) 


` ಮಂಗಳ ಗುಡ್ಡದ ರಂಗನಾಥನಿಗೆ 
ಮಂಗಳಂ ಜಯಮಂಗಳಂ ಆ || 


ದ್ವಾಪರಯುಗದಲ್ಲಿ ಗೋಪಾಲ ಮೊದಲಾದ 
ಭೂಪಾಲರಿಂದ ಪೂಜಿತನಾದ ದೊರೆಗೆ. || ೧ || 


ರಂಗಧಾಮನೆಂಬ ವಿಪ್ರಗೆ ವರವಿತ್ತು 
ರಂಗಕ್ಟೇತ್ರದಲ್ಲಿ ಕಂಗೊಳಿಸುವಗೆ || ೨ || 


ಸಂದಪುರಾಣಾದಿಗಳಿಂ ವರ್ಣಿತನಾದ 
ಇಂದಿರಾರಮಣ ಶ್ರೀರಂಗನಾಥರಿಗೆ || ೩ || 


(ಜಲಧಿಯಲಂಘಿಸಿದವಗೆ ಜಯಮಂಗಳಂ ಎಂಬಂತೆ) 


ರಾಮ ಪ್ರೇಮಧಾಮನಿಗೆ ಜಯಮಂಗಳಂ 
ಸಾಮಿ ಸತ್ಯಬೋಧರಿಗೆ ಶುಭಮಂಗಳಂ 


ಸತ್ಯಪ್ರಿಯಾರ್ಯ ಪ್ರಿಯ ಛಾತ್ರವರ್ಯನಾಗಿ 
ಇವರ. ಹತ್ತಿರದೊಳಿದ್ದು ಅಖಿಳ ಶಾಸ್ತ್ರಗಳೋದಿ 


ಹರಿದಾಸರು ಸ್ತುತಿಸಿದ 


ಯತ್ಕಾಶ್ರಮವನ್ನು ಹಡೆದು ಶಾಸ್ತ್ರ ಸಾಮ್ರಾಜ್ಯದಿ 
ಅಭಿಷಿಕ್ತನಾದಂಥ ಗುರು ಚಕ್ರವರ್ತಿಗೆ || ೧ || 


ಕೋನೇರಿ ಬ್ರಾಹ್ಮಣಗೆ ಪ್ರಾಚೀನ ಕರ್ಮದಿಂದ 

ಬಂದ ವಾನರ ಜನ್ಮವನು ತೀರ್ಥಪ್ರಾಶನದಿಂದ 
ಹಾನಿಗ್ಗೆಸಿ ಸದ್ಜತಿಯ ದಾನ ಮಾಡಿ ಪೊರೆದ 
ಕಾಮಧೇನು ಸಮಾನನಾದ ದಾನಿವರ್ಯಗೆ || ೨ ॥| 


ರಂಗಧಾಮನೆಂಬ ದ್ವಿಜನ ಸಾಂಗತಪಕೆ ಮೆಚ್ಚಿ 
ಅವಗೆ ಕಂಗೊಳಿಸಿ ಕುಂಭ ಸಂಭವನ ಕ್ಷೇತ್ರದಿ 
ತುಂಗ ಗಿರಿಶೃಂಗದಲ್ಲಿ ಅಂಗನೆ ಸಹಿತಿರುತಿಪ್ಪ 
ರಂಗನಾಥನಂಫಿ) ಭೃತ್ಕ ಪುಂಗವನಿಗೆ || ೩ || 


೩೯ 


ಕರಿಯವದನಗೆ ಮೊದಲು ವಂದಿಸಿ 
ಸರಸತಿಗೆ: ಶಿರಬಾಗಿ ನಮಿಸುತೆ 
ಗುರುಪರಂಪರೆಗೆಲ್ಲ ಕರವನು ಮುಗಿದು ತಮ್ಮೆಡೆಗೆ 
ಪರಮ ಗುರುವರ ಸತ್ಮಬೋಧರ 
ಚರಿತೆಯನು ಮುನ್ನೊರೆವೆನಾಲಿಸಿ 
ಕೊರತೆ ಕಂಡೊಡೆ ತಿದ್ದಿ ಪಠಿಪುದು ಕೃಪೆಯ 
ಮಾಡುತಲಿ | ೧॥ 


ಇರುತಿಹುದು ಸವನಾಖ್ಯಪುರವದು 

ಮೆರೆಯುತಿಹ ಕರ್ನಾಟದೇಶದಿ 

ಪರಮಪಾವನ ವಿಷ್ಣುತೀರ್ಥವು ಬನದ ಮಧ್ಯದಲಿ 
ಮೆರೆಯುತಿದ್ದನು ಯವನರಾಜನು 


ಶ್ರೀ ಸತ್ಯಬೋಧರು ೧೧೫೪ 


ಧರೆಯೊಳಾತನ ಮಂತ್ರಿಮಂಡಲ- 
ದಿರವ ಖಂಡೇರಾಯ ಬಹಳೇ ಚತುರವಿಖ್ಯಾತ  ॥| ೨ | 


ಇಂತು ಶೋಭಿಪ ಪುರಕೆ ಗುರುಗಳ 

ಸಂತಸದ ಬರವಾಯ್ತು ಪುರಜನ 

ಸಂತಸಜ್ಜನರೆಲ್ಲ ಕೂಡುತಲಿದಿರುಗೊಂಡಿಹರು 
ಭ್ರಾಂತವಾಯಿತು ಪುರಕೆ ಪುರವೇ 

ಶಾಂತರೂಪವ ಕಾಣುತಾಗಲ- 

ನಂತ ಮೂರುತಿಗರ್ಷಿಸಿದರವರರ್ಫ್ಯಪಾದ್ಯಗಳ || ೩ || 


ಇಂತುಗೈದಿಹ ಪುರದ ಜನರನು 
ಸಂತಸದಿ ಹರಿಸುತ್ತ ಬೋಧಿಸ- 
ಲಂತರಂಗದ ಸುಖದ ಮಾರ್ಗವ ಪೇಳ್ದ ವಚನಗಳ 
ಅಂತು ಪುರಜನ ಸಡಗರವನತಿ 
ಶಾಂತಮೂರುತಿ ಸತ್ಯಬೋಧರಿ- 
ಗಿಂತು ಪೂಜಿಸಿ ನಿತ್ನ ಪಡೆದುದು ಕೀರ್ತಿ 
ಸವಣೂರು. | ೪ || 


ನಿತ್ಯದಲಿ ಬೋಧಿಸುವ ವಚನದ 
ಸತ್ಯವಾಣಿಗೆ ಮೆಚ್ಚಿ ಪುರಜನ 
ಸತ್ಯಬೋಧರ ಮನೆಗೆ ಮೆರಿಸುತ ಮತ್ತೆ ಕರೆಯುವರು 
ನಿತ್ಕವೀತೆರ ತಪದ ಮಹಿಮೆಗೆ 
ಸುತ್ತ ನೆರೆಯುತಲಿತ್ತು ಜನರಿದ 
ನೆತ್ತಿ ಹೇಳಲು ಗೂಢಚಾರರ ದೊರೆಯು 
ಕೇಳಿದನು... | ೫ । 


ಒಂದು ದಿನ ಸವಣೂರದೊಡೆಯನು 
ಬಂದಿರುವ ಗುರುಗಳನು ಕಾಣಲ- 


ಹರಿದಾಸರು ಸ್ತುತಿಸಿದ 


ದೆಂದು ಬರಬೇಕೆಂದು ಕೇಳಿದ ಸಚಿವರನು ಕಳಿಸಿ 

ಎಂದು ಬೇಕಾದಾಗ ಬರಲ್ಬವ- 

ರೆಂದು ಪೇಳಲು ಮಂತ್ರಿವರ್ಯರು 

ಬಂದು ತಿಳಿಸಲು ಭವ್ಯಮಂಟಪ ಕಟ್ಟಿಸಿರಿಯೆಂದ |1| ೬ || 


ಆಗ ರಾಜನ ಬರವ ನೆನೆವುತ 

ಭೋಗವೆಮಗಿದುಂತೆ ನಡೆವುದು 

ಸಾಗಿ ಬರುವನುಭೂಪ ಮಂಟಪಗೃಹಕೆ ನಾಳಿನಲಿ 
ಯೋಗಬಲದಲಿ ತಿಳಿದು ಗುರುಗಳು 

ಲೋಗರಂತೆಯೆ ಇದ್ದುಬಿಟ್ಟರ 

ದಾಗುಹೋಗುಗಳೇನದೆಂದಿತು ಸಕಲಪರಿವಾರ || ೭ || 


ಎಂಥ ಗುರುಗಳ ಕಾಣುತಿರುವೆನ 

ದೆಂತು ಸಿದ್ಧತೆಯಾದುದೆನುತಲಿ 

ದಂತಿವಾಹನರಾಜನಿದ್ದನು ಮನದಿ ಯೋಚಿಸುತ 
ಇಂಥಗುರುಗಳ ಭೆಟ್ಟಿಯಾಗಲ 

ದೆಂತು ಬರಿಗ್ಗೆಯಿಂದ ಹೋಗುವ . 

ದೆಂತು ಹೆಚ್ಚಿನ ಭಕ್ಷಮೊಯಲೆಬೇಕುಬೇಕೆಂದ || ೮ || 


ಪರಿಪರಿಯ ಪಕ್ಚಾನ್ನ ಮಾಡಿಸಿ 

ಹರುಷದಿಂದಲಿ ಹೊನ್ನತಟ್ಟೆಯ 

ಲಿರಿಸಿತರಿದ ತನ್ನ ಜಾತಿಯ ರೀತಿನಡತೆಯಲಿ 

ಅರಮನೆಯ ಸೊಬಗನ್ನು ಮೀರಿಸಿ 
ಮೆರೆಯುವಮರಾವತಿಯದಿನ್ನುವ 

ತೆರದಿ ಸಿಂಗರಿಸಿತ್ತು ಮಂಟಪ ವಿವಿಧ ರೀತಿಯಲಿ ॥। ೯ ॥ 


ಅಂದಿನುದಯದಿ ಸತ್ಯಬೋಧರು 
ಮಂದಹಾಸದೆ ಪೂಜೆ ಮಾಡುತ 


ಶ್ರೀ ಸತ್ಯಬೋಧರು ಗ 


ಸಿಂಧುಶಯನನೆಧೊರೆಯು ನಿನ್ನೊಂದಂಶವೆಂದಂದು 
ಸುಂದರಾಂಗನೆ ಬಾದರಾಯಣ 
ಇಂದುನೀನೇ ಕಾಯ್ದುದೆನ್ನುತ 
ಹೊಂದಿ ನಡೆದರು ಶಿಷ್ಕವೃಂದದಿ ಮೆರೆವ 
ಮಂಟಪಕೆ 1 ೧೦ || 


ಬರುವ ಮಾರ್ಗದೆ ಬೆರಗುಬಟ್ಟಹ 
ಪುರಜನಕೆ ಹೇಳಿದರು ನಿಜಸಿರಿ 
ನರಹರಿಯು ಯಾನಿರಲು ಹೃದಯದಿ ಬಾಧೆ ತಾ ಬರದು 
ಗುರುವಚನವಿಂತಾಂಗೆ ಕೇಳುತ 
ಪುರಜನರದಾರುತಿಯ ಗೈಯ್ದ್ವುತ 
ವರ ಕುಸುಮಮಾಲೆಗಳ ಹಾಕುತ 
ಮುದದಿನಮಿಸಿದರು.. | ೧೧ || 


` ಅಂದು ಚಿಂತೆಯಚಿತೆಯ ನಂದಿಸಿ 

ನಂದದಿಂದಲೆ ಭರದಿ ಬರುತಿರ 

ಲಂದ ಚಿಂದವು ತಳಿರು ತೋರಣ ಭವ್ಯಮಂಟಪದೆ 
ನಂದನವೆ ತಾನಿಳಿದು ಬಂದುದೊ 

ನಂದಗೋಪನಗೃಪವೆ ಬಂದುದೊ 

ಚೆಂದ ನೋಡಲು ಸಾಲದಾಗಿಹವೆರಡು ಕಣ್ಣುಗಳು ॥। ೧೨ || 


ಮುಂದಣದ ಬಾಗಿಲಿಗೆ ಬಂಧನ 
ಚಿಂದಬಾಳೆಯು ತೆಂಗುಗರಿಗಳು 
ಮಂದಹಾಸದೆ ಮನದಲಂದರಿದಾರ ಬಂಧನವು 
ಸಂಧಿಸಿದ ಫಲ ಪುಷ್ಪ ಕೊಳ್ಳುತ 
ಹೊಂದಿ ಹೀಠದೆ ಕುಳಿತು ಮಂಟಪ 
ದಂದ ನೋಡುತ ಯುವನ ರಾಜನ ಮನಕೆ 
ಮರುಗಿದರು... || ೧೩ || 


ಹರಿದಾಸರು ಸ್ತುತಿಸಿದ 


ಬಂದು ರಾಜನು ದೂರದಿಂದಲೆ 
ಗಂಧಪುಷ್ನಗಳಿಂದಲರ್ಚಿಸಿ 
ಮಂದಹಾಸದಲಿಂತು ಬೇಡಿದ ಕರ ಮುಗಿಮುಗಿದು 
ಬಂದಪರಿಜನ ಶಿಷ್ಕರೆಲ್ಲರು 
ಬಂಧುಬಾಂಧವ ಮಂತ್ರಿಬಳಗವು 
ಚಿಂದದಲಿ ಸ್ಟೀಕರಿಸುವುದು ಪ್ರಸಾದವ 
ಶಾಂತಚಿತ್ತದಲಿ | ೧೪ ॥| 


ಅಂದು ರಾಜನ ಮನವನಿರುಕಿಸಿ 
ಬಂದು ಮಂಟಪ ಮಧ್ಯ ಕುಳಿತರ 
ದಂದಗೆಟ್ಟಿಹ ಮುಖದಿಹಲಬರು ಬಲೆಗೆ ಬಿದ್ದಂತೆ 
ಬಂದಿರುವರೇ ಮಂತ್ರಿ ನವವಿಧ 
ಬಂದಿರುವರೇ ಪರಿಜನರದೇ 
ನೆಂದು ಕೇಳುತ ಆಗ ಗುರುಗಳ ಹೋಗಿ ಕುಳಿತರು 
ತಮ್ಮ ಆಸನದಿ || ೧೫ || 


ಪ್ರತಿ ದಿನದ ರೀತಿಯಲಿ ಗುರುಗಳು 
ನುತಿಸಿ ಪರಮಾತನಿಗೆಯಪ್ರಿಸಿ 
ಹಿತದಿತಂದಿಹ ತೀರ್ಥ ಶಂಖದಿ ಹಾಕಿಸಿ ಸಿಂಪಡಿಸಿ 
ಪತಿತಮಾಂಸದ ಭಕ್ಷವೆಲ್ಲವು 
ಯತಿಯ ಮಹಿಮೆಯ ಹೇಳಲಸದಳ 
ಹಿತದಿತತ್‌ ಕ್ಷಣಪುಷ್ಪವಾದವು 
ಧೊರೆಯುಸ್ಥೆವರೆದ || ೧೬ || 


ಸತ್ಕ ಸತ್ವಪರೀಕ್ಷೆಯಾಯಿತು 

ಮತ್ತೆ ಗುರುಗಳು ದಯದೆ ಕಾಣುತ 

ಲಿತ್ತು ದಿವ್ಯದೃಷ್ಟಿ ಹರಿಸುತಲಿಹರು ರಾಜನಿಗೆ 
ಸತ್ತಬೋಧರದೇನದದ್ದುತ 

ಸತ್ಕ ಪೈಗಂಬರರ ರೂಪವೆ 

ಮತ್ತೆ ಕಂಡಿತು ದೊರೆಗೆ ದಿಟವಾಗಿ 1 ೧೭ || 


ಶ್ರೀ ಸತ್ಯಬೋಧರು ೧೧೯ 


ಗುರುವು. ದೇವಾಂಶನಿರುವುದು ದೊರೆ 

ಯರಿದು ಮಾಡಿದ ಕೃತ್ಯಕಾಗಿಯೆ 

ಮರುಗಿ ಬಾಗಿದ ಪಾದಕಮಲವ ಕಂಡು ಭಕುತಿಯಲಿ 
ಗುರುವೆ ನೀನೇ ಕ್ಟಮಿಸು ದಯದಲಿ 

ನರಗುರಿಯು ನಾ ತಪ್ಪು ಮಾಡಿದೆ 

ತರಳನೆನ್ನುತ ಬೇಡಿಕೊಂಡನು 

ಕೈಯ ಮುಗಿಮುಗಿದು || ೧೮ || 


ಅಂದರೀಪರಿ ಸತ್ಯಬೋಧರು 

ಬಂದ ಕೆಲಸವು ಚೆಂದವಾಯಿತು 

ಹೊಂದಿತೆಲ್ಲವು ದೇವರಾಟವು ತಾನೆ ನಡೆದಿಹುದು 
ಕಂದಗೈದಪರಾಧ ಸಹಿಸದ 

ತಂದೆತಾಯಿಗಳುಂಟೆ ಜಗದಲಿ 

ಬಂದ ಸಂಕಟ ದೂರವಾಯಿತು ಆರಿಗಾರುಂಟು || ೧೯ ॥ 


ಗುರುವು ಗೈದೀಕ್ಟಮೆಯು ಸಾಕಿದು 

ಪರಮವರವೇ ದೊರೆಕಿತೆನುತಲೆ 

ಹರುಷದಿಂದಲಿ ರಾಜ ಬೇಡಿದ ಗುರುಗಳಂಘಫಿಯಲಿ 
ಇರಲುಬೇಕಿನ್ನೆಮ್ಮೆ ಪುರದಲಿ 

ನಿರುತ ಸವಣೂರಲ್ಲಿ ತಪ್ಪದೆ 

ಪರಿಜನರನುದ್ದರಿಸಿ ಪೊರೆಯಿರಿ ಅಂದನಾ ರಾಜಾ ॥। ೨೦ || 


ನೀನೆ ತಂದೆಯು ಆಪ್ತ ಬಂಧವು 
ನೀನೆ ತಾಯಿಯು ನೀನೆ ಸರ್ವವು 
ನೀನೆನಗೆ ಗುರುದೇವ ದೇವರ ದೇವ ನಮಿಸುವೆನು 
ಮಾನನಿಧಿ ನೀ ಕಾಯದಿರದಿರೆ ಈ 
ದೀನ ನನ್ನನು: ಕಾವರಾರೈೆ 
ಹೀನಕಾರ್ಯವ ಮಾಡಿ ಮರಗುವೆ ಕಾಯೊ 
ಗುರುರಾಯ || ೨೧ || 


ಹರಿದಾಸರು ಸ್ತುತಿಸಿದ 


ನಿನ್ನ ಧರ್ಮದೆ ನಿಧನವಾದರು 

ಚಿನ್ನವಪ್ಪುದು ಸತತ ಭಯವಿಹ 

ದಮ್ಯಧರ್ಮದೊಳದಕೆ ನೀ ನಡೆ ನಿನ್ನ ಧರ್ಮದಲಿ 
ಅನ್ಕರನುಜರೆಯದಲೆ ಯೋಗ್ಯ್ಕರ 

ಮನ್ನಣೆಯ ಮಾಡುತ್ತ ಸಲುಹ್ಫೆ 

ನನ್ನಿಯಲಿ ಈ ಪುಷ್ಪರಕ್ಟಿಸು ಅಂದು ಹರಿಸಿದರು. || ೨೨ || 


ಭವವಕಳೆಯಿರಿ ಎನ್ನ ದೇವರೆ 

ಭುವನ ವಂದಿತ ತಮಗೆ ಹಿತಕರ 

ನವಭವನ ಕಟ್ಟಿಸಿ ಕೊಡುವೆನಿರಬೇಕು ಕೃಪೆಯಿಂದ 

ಅವಗುಣ ಪರಿಹರಿಸು ದೇವರೆ 

ಹವಣದಲಿ ನಾ ಸೇವೆ ಮಾಡುವ 

ಸವಣಪುರದಲಿ ನಾನು ಕಿಂಕರನೆಂದನಾ ರಾಜಾ || ೨೩ || 


ಯಾವ ಮೂರ್ತಿಯ ತಪದ ಕೊನೆಯಲಿ 

ಪಾವಕನು ತಲೆದೋರಿದನೊ ತತ್‌ 

ಪಾವನರಮಹಿಮೆಯನು ಪರುಕಿಸೆಮಾನವರಿಗೆಣೆಯೇ 
ಕಾವಧಣಿತಾ ಬಾದರಾಯಣ 

ನಾಮ ಪರಿಯಲಿ ಸಲಹಿದನೊ ಗುರು 

ಭಾವನೆಯ ತಿಳಿತಿಳಿದು ನಡೆವುದು ಭಕ್ತಜನರೆಲ್ಲ  ॥। ೨೪ ॥| 


ಪರಮ ಹರುಷದೆ ಪಾದಕೆರುಗುತ 
ಗುರುಗಳಡಿಯಲಿ ಕುಳಿತು ಕೇಳುತ 
ನಿರುತವುಪದೇಶಾಮೃತದಿಸುಖಿ ಯಿದ್ದನಾ ರಾಜಾ 
ಗುರುಮಹಿಮೆ ಹಿರಿದಿಹುದು ಸಂತತ 
ಪರಿಜನರು ಸೇವಿಪರು ತಪ್ಪದೆ 
ಪರಮ ಧನ್ಕರು ಗುರುಗಳನ್ನು 

ತದುರಿತವರಿಯದಲೆ  ॥। ೨೫ ॥| 


ಶ್ರೀ ಸತ್ಯಬೋಧರು ೧೨೧ 


ತ್ವರಿತದಲಿ ಕಾರ್ಮಿಕರ ಕರಯಿಸಿ 
ಭರದಿ ಕಟ್ಟಿಸಿಕೊಟ್ಟ ಮಠವನು 
ಇರುಳು ಹಗಲೆನ್ನದಲೆ ದುಡಿಯುತ ರಾಜ ಮುಂದಾಗಿ 
ಕರೆದು ಕೊಟ್ಟನು ಹಿರಿಯ ಪೀಠವ 
ಸರುವ ವಿಭವದಿ ಸೇವೆ ಮಾಡುತ 
ಧರೆಯು ಪೊಗಳುವ ತೆರದಿ ಗುರುಗಳ ನಿತ್ಮ 
ಭಜಿಸುತಲಿ || ೨೬ || 


ಇರಲಮಾಸಿಯ ರಾತ್ರಿ ಸೂರ್ಯನ 

ಪರಮ ಭಕ್ತರಿಗೆಲ್ಲ ತೋರಿಸಿ 

ಹರಿವ ಭಾಗೀರಥಿಯ ತರಿಸುತ ವಿಷ್ಣುತೀರ್ಥದಲಿ 

ಬರಲು ಕಾಹಿಲೆ ದಂಡಕಾಷ್ಠವೆ 

ಸರಿದು ನಡುಗಿತು ಗರಳ ಮರ್ದಿಸಿ 

ಯಿರುತಲಿದ್ದರು ಸತ್ಮಬೋಧರು ಸವಣಪುರದೊಳಗೆ ॥। ೨೭ ॥| 


ಶ್ರದ್ಧೆಯೊಂದಿದೆ. ಎನ್ನ ಮನದೊಳು- 

ಬುದ್ಧಿಯೆಲ್ಲವು ವಿದ್ಯೆಯೆಲ್ಲವು 

ಆದ್ಕ ಗುರುಗಳೆ ನೀವೆ ನುಡಿಸಿದಿರೆನ್ನ ಮುಖದಿಂದ 
ಸದ್ಗುರುವು ನೀ ನಿನ್ನ ಮಹಿಮೆಯ 

ಸಿದ್ಧವಡೆಯದ ಜನರು ಬಲ್ಲರೆ 

ಸದ್ಕ ಬೇಕ್ಸೆ ಬೋಧೆಗ್ಗೆಯಲು ನಿತ್ಶವೀ ಜಗಕೆ || ೨೮ || 


ಆರು ನಿತ್ನದಿ ಪಠಿಸುವರೊ ಇದ- 

ನಾರು ನಿತ್ನದಿ ಕೇಳುವರೊ ಇದ- 

ನಾರು ನಿಯಮದಿ ಭಕ್ತಿಭಾವಗಳಿಂದ ಪೂಜಿಪರೋ 
ಪಾರುಗಾಣುವರವರು ಮಹಿಮನ 

ಚಾರುಚರಣವ ಪೊಂದಿ ಬಂಧನ 

ಭಾರ ಕಳೆವರು ರಾಮವಾಕ್ಕವಿದೆಂದು ನಂಬುವದು ॥। ೨೯ || 


ಹರಿದಾಸರು ಸ್ತುತಿಸಿದ 


ಶರಣ ಗುರುವರ ಶಿಷ್ಕವೃಂದಕೆ 

ಶರಣು ಸಜ್ಜನ ಭಕ್ತವೃಂದಕೆ 

ಶರಣು ಸಿರಿಗುರು ಸತ್ಮಬೋಧರ ಪಾದಪಂಕಜಕೆ 
ಕರುಣದಲಿ ಕಾಪಾಡು ಗುರುವರ 

ಪರಮ ಹರುಪದಿ ಕವಿತೆ ರಚಿಸಿದೆ 
ಹರಿಸುವುದು ಶಿವರಾಯನನು ತಮ್ಮಯ ಕರುಣ 


ಮಂಗಲಂ 
ಮಂಗಲಂ 
ಮಂಗಲಂ 
ಮಂಗಲಂ 
ಮಂಗಲಂ 
ಮಂಗಲಂ 


ದೃಷ್ಟಿಯಲಿ || ೩೦ ॥| 


ಗುರುರಾಜನಿಗೆ ನಿಜ 

ಗುರುಸತ್ತಬೋಧಗೆ 

ಮತಿಯಿತ್ತು ರಕ್ಷಿಸುತಿರುವ ಗಣಪತಿಗೆ 

ಸರಸತಿಗೆ ಸಂತತ 

ಸಿರಿದೇವಿ ಲಕ್ಷಿಗೆ 

ಶ್ರೀರಾಮನೆನ್ನಯ ಭಕ್ತಿ ಭಾವನೆಗೆ || ೩೧ ॥| 


೦ಂ 


ಶ್ರೀ ಸತ್ಯಬೋಧರು ಹ 


ಹಾಡುಗಳ ಅಕಾರಾದಿ 


ಶೀರ್ಷಿಕೆ (ರಚಯಿತರು) ಕ್ರಮಸಂಖ್ಯೆ 
ಆವನೆದರು ಮೂರ್ಜಗದೊಳು (ಮೋಹನವಿಠಲ) ೩ 
ಏಳಯ್ಕ ಗುರುವರೇಣ್ಕ (ರಂಗನಾಥ) ೧೮ 
ಕರಿಯವದನೆಗೆ ಮೊದಲು ವಂದಿಸಿ (ಡಬೀರ) ೩೯ 
ಕುರುಡನಿಗೆ ಕರವಿತ್ತು (ತಂದೆವರದಗೋಪಾಲವಿಠಲ) ೧೩ 
ಕೋದಂಡವ ಹೆಗಲಿಗೇರಿಸಿ (ಸು.ರಂ.ಎಕ್ಕುಂಡಿ) ೩೨ 
ಗುರುಸತ್ಮಬೋಧರ ಚರಣೆಗಳಿಗಾ ನಮಿಪೆ (ಸಿರಿವಿಠಲ) ೨೩ 
ನಂಬಿದೆ ನಿನ್ನ ಶ್ರೀಗುರುಪೂರ್ಣ (ಶ್ರೀದವಿಠಲ) ೮ 


ನಾ ಧನ್ಯನಾದೆನಿಂದು (ಜಗನ್ನಾಥ ವಿಠಲ) 
ನಿಂದಿಸೋರಿಗೆ ನಿಂದೆಯನು ಕೊಡುವಾ (ನರಸಿಂಹವಿಠಲ) ೧೪ 


ನುತಿಸಿ ಬೇಡುವೆ ವರವ (ವಿಜಯವಿಠಲ) ೧ 
ನೋಡಿ ಧನ್ಮನಾದೆ ಸತ್ಮ್ವಬೋಧರಾಯಾ (ಹನುಮೇಶವಿಠಲ) ೨೯ 
ನೋಡಿದೆ ಗುರುಗಳ ನೋಡಿದೆ (ಹನುಮೇಶವಿಠಲ) ೩೦ 
ನೋಡಿದೆ ಗುರುವರರ (ಗುರುಗೋವಿಂದವಿಠಲ) ೧೨ 
ಪೋಷಿಸೊ ಸತ್ಕ್ಯಬೋಧ ಗುರುತೀರ್ಥ (ಅನಂತವಿಠಲ) ೩೬ 
ಪ್ರತಿಗಾಣೆ ನಿಮ್ಮ ಮಹಿಮೆಗೆ (ಜಗನ್ನಾಥವಿಠಲ) ೫ 
ಬೋಧರ ನೋಡಿರೆ ಸತ್ಯಬೋಧರ (ನರಸಿಂಹವಿಠಲ) ೧೫ 
ಭಕುತಿ ಪಾಲಿಸೊ ವಿರಕ್ತಿ ಕರುಣಿಸೊ (ಕಾರ್ಪರನರಹರಿ) ೧೧ 
ಭಜಿಸಿ ಬದುಕುವೆನು ಯತಿವರರಾಗಿಹ (ಉಡುಪಿಕೃಷ್ಟ ೧೦ 
ಮಂಗಳ ಗುರು ಸತ್ಯಬೋಧರ (ರಿವಿಠಲ) ೨೪ 


ಮಂಗಳಂ ಗುರು ಸತ್ಯಬೋಧಗೆ (ಹನುಮಯೃ್ಛ ೨೬ 


೧೨೪ ಓ ಹರಿದಾಸರು ಸ್ತುತಿಸಿದ 


ಮರೆಯದಿರು ಮೂಲರಾಮಾ (ವ್ಯಾಸವಿಠಲ) 

ಮಾರಮದ ಫನ ಸಮೀರ (ಗೋಪಾಲವಿಠಲ) 
ರಥವನೇರಿದಾ ಸತ್ಮಬೋಧಾ (ವರಹವಿಠಲ) 

ವಂದಿಪೆ ಗುಣಸಾಂದ್ರರಾ (ರಘುಪತಿ) 

ವಾದಿವಾರಣ ಪಂಚವದನ (ಜಗನ್ನಾಥವಿಠಲ) 

ವೃಂದಾವನ ನೋಡಿರೋ (ವಾಸ್ಕವಿಠಲ 1) 

ಶರಣು ಹೊಕ್ಕೆನು ನಿನ್ನ (ಹನುಮಯ್ಯ) 

ಶ್ರೀರಮಣಗೊಂದಿಸಿ ಭಾರತೀಶಗೆ ನಮಿಸಿ (ಕೇಶವ ಕಟ್ಟಿ) 
ಸತ್ಯಪ್ರೀಯರ ಪುತ್ರ ಸ್ತುತ್ಕ ಚಾರಿತ್ರ (ಸಿರಿವಿಠಲ) 
ಸತ್ಯಬೋಧ ಗುರುವರನ ಮಹಿಮೆ (ರಮಾಪತಿವಿಠಲ) 
ಸತ್ತಬೋಧ ಸದ್ಗುರುವರ ಪಾಲಿಸು (ನರಸಿಂಹವಿಠಲ) 
ಸತ್ಯಬೋಧ ಗುರುವೇ ನಿಮ್ಮ ಪಾದ (ಸಿರಿವಿಠಲ) 
ಸತ್ಯಬೋಧರಾಯಾ ಪಾಲಿಸು (ವೆಂಕಟವಿಠಲ) 
ಸತ್ಯಬೋಧರಾಯಾ ಪಾಲಿಸು ಭೃತ್ಯರ (ಹನುಮಯ್ಯ 
ಸತ್ಯಬೋಧರಾಯಾ ಏನೊ (ಹನುಮೇಶವಿಠಲ) 
ಸತ್ಯಬೋಧರು ಭಕ್ಕಪ್ರೀಯರು (ಭೀಮೇಶವಿಠಲ) 
ಸತ್ಯಬೋಧಾರ್ಯರ ವೃತತಿಜಾಂಘಿ/ಗಳಲ್ಲಿ (ಪ್ರಸನ್ನ ಶ್ರೀನಿವಾಸ) 
ಸವಣೂರ ಪುರವಾಸ (ಹರಿದಾಸ ಸರ್ವೋತ್ತಮ) 
ಸುಪ್ರಭಾತ ನಿಮಗೆ ಶ್ರೀ ಸತ್ಯಬೋಧ (ಸುಶೀಲೇಂದ್ರ 

ಸ್ವಾಮಿ ಲಾಲಿ ಸತ್ಮಬೋಧ ಲಾಲಿ (ಬಾದರಾಯಣ ಸೇವಕ) 


೩೧) 


೩೫ 


೦ಎ 





ಈ ಸಂಕಲನದಲ್ಲಿ ... 


ಸವಣೂರಿನ ಯತಿವರ ಶ್ರೀ ಸತ್ಯಬೋಧರನ್ನು 
ಸುತಿನಿದ ಹರಿದಾಸರ ೪೦ ಹಾಡುಗಳಿವೆ, 


ಶ್ರೀ ವಿಜಯದಾಸಾರ್ಯರಿಂದ ಅರಂಭವಾಗಿ, 
ಗೋಪಾಲದಾಸ, ಜರಗನಾಥದಾಸ, ಕರ್ಜಗಿ ದಾಸಪ್ಪ 
ವ್ಯಾಸವಿಧಲ, ಮು.ರ ಭಾವಪೂರ್ಣ ಹಾಡುಗಳಿವೆ, 
ಅಲ್ಲದೆ ೧೯/೨೦ ಶತಮಾನದವರು ಶ್ರೀಗಳನ್ನು 
ಹೊಗಳಿ ಹಾಡಿದ್ದಾರೆ. ಅವರಲ್ಲಿ ಸು.ರಂ.ಎಕುಂಡಿ, 
ಸುಶೀಲೇ೦ದ್ರ ಮುಂಡರಗಿ, ಮೊದಲಾದ 
ಛೌಕಿಕರೂ ಇದ್ದಾರೆ, 


ಶ್ರೀ ಸತ್ಯಬೋಧರ ಸ೦ಪೂರ್ಣ ಚರಿತ್ರೆಯುಳ 
ಮೂರು ಸುದೀರ್ಫ ಕವನಗಳಿವೆ, 


ಶ್ರೀಗಳವರೇ ಪ್ರಸ್ಥಾಪಿನಿದ ಮೂರ್ತಿಗಳ, ಮಠದ 
ಪರಿಸರದ ಸೊಗಸಾದ ಚಿತ್ರಗಳಿವೆ. 





